


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೭ | ಬೆ೦ಗಳೂರು, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ (ಭಾದ್ರಪದ ೨೨, ಶಕ ವರ್ಷ ೧೯೩೪) | ಸಂಚಿಕೆ ೩೭ 


ಭಾಗ - ೧ 





ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 
ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


INFRASTRUCTURE DEVELOPMENT SECRETARIAT 


Sub: Construction of Bangalore - Hassan New Railway line - Release of funds - reg 


Read: 1. GONOIDD 35 NSW 09, dated 24.04.2010. 
2. GONOIDD 30 NSW 09, dated 27.5.2011. 
3. GONOIDD 30 NSW 11, dated 21.03.2012. 


4. Letter No. W63/ CN/ BNC/ MPIC & UC Dated 30.05.2012 received from The Chief 
Engineer/ CON/ WEST/ BNC/ SWR, Bangalore. 


Preamble: 


Railways are one of the most convenient and widely used means of travel in India and also a very critical component in 
the logistics. The use of rail network for freight and passenger transport has the potential to reduce road congestion, improve 
safety, improve economic efficiencies, and reduce environmental impacts. To increase the rail density in the State, the State 
Government had taken initiatives 10 take up rail projects on cost sharing basis (50:50, 2/3° and 1/3° etc.) since 2002. Keeping in 
view the facts that the allocations for railways has to be increased for early commissioning of railway projects, the State 


Government has decided to undertake some of the ongoing railway projects in the state, also on cost sharing basis. 


2. In the ಆ.0೦. read at (1) above, the Government has decided to take up the balance work of Bangalore - Hassan New 


Railway Project on 50:50 cost sharing basis between Gok & Ministry of Railways. 


3. In the ಆ.0೦. read at (2) & (3) above, Government of Karnataka has released Rs. 77.50 crores towards the share of 


the State Government for Bangalore - Hassan New Railway Line Project. 


4. In the letter read at (4) above, the Chief Engineer, CN/ west! BNC/ South Western Railway, Bangalore, has 


requested to release Rs.60.00 cores for the Construction of Bangalore - Hassan New Railway Line. 


5. The proposal of South Western Railway has been examined in detail and decided to release Rs.20.00 crores out of 
the Budget provision of Rs.110.75 crores provided under the Head of Account “5465-01-190-3-05”-211 New Cost Sharing project 
investment during 2012-13. 


6. Hence this order. 


(೨೪೫೭) 


೨೪೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ಭಾಗ-೧ 





GOVERNMENT ORDER 110.100 30 NSW 2011, BANGALORE DATED: 28-06-2012. 


Under the circumstances explained in the preamble, Government of Karnataka is pleased to release Rs.20.00 crores 


(Rupees Twenty crores only) being the part of the share of Government of Karnataka. 


2. The expenditure shall be met under the Head of Account “5465-01-190-3-05” 211 New Cost Sharing project 
investment during 2012-13. 


3. Ministry of Railway shall furnish the physical progress in Km wise and utilization Certificate before seeking further 


release. 


4. 5. The Chief Executive Officer, K-RIDE, Bangalore is authorized to draw the amount on a payee’s receipt 
duly countersigned by the Under Secretary to Government, Infrastructure Development Department and K-RIDE shall in turn 


deposit the same with the Financial Advisor and Chief Accounts Officer (Construction), South Western Railway, Bangalore 


6. This order is issued with the concurrence of Finance Department vide Note No. FD 762 Exp-l / 12 dated 21-06-2012 
& GO. No. FD 4 TFP 2012, dated: 27.04.2012. 


By Order and in the name of the Governor of Karnataka 


S. J. SAMPATH KUMAR 
Under Secretary to Government, 


P.R. 1920 Infrastructure Development Department 


ವಸತಿ ಸಚಿವಾಲಯ 


ವಿಷಯ: 2012-2013 ನೇ ಸಾಲಿನಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ದಿ ಮಂಡಳಿಗೆ ಮೊದಲನೇ ತೃಮಾಸಿಕ ಕಂತಿನ 
ಅನುದಾನ ಬಿಡುಗಡೆ ಬಗ್ಗೆ. 
ಓದಲಾಗಿದೆ: 1) ಆಯುಕ್ತರು, ಕ ಕೊ ಅ ಮ, ಬೆಂಗಳೂರು ಇವರ ಪತ್ರ ಸಂಖ್ಯೆ:ಕಕೊಅಮ: ಲೆಪಶಾ: 
ಅನುದಾನ:2012-2013, ದಿನಾಂಕ:15/05/2012 
2) ಸರ್ಕಾರದ ಅದೇಶ ಸಂಖ್ಯ:ಎಫ್‌ಡಿ:4:ಟಎಫ್‌ಪಿ:2012, ಬೆಂಗಳೂರು, ದಿನಾಂಕ:27/04/2012 


ಪ್ರಸಾವನೆ: 


fu) 


(84 


ಮೇಲೆ (1) ರಲ್ಲಿ ಓದಲಾದ ಪತ್ರದಲ್ಲಿ ಆಯುಕ್ತರು, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಇವರು 2012-2013 
ನೇ ಸಾಲಿನ ಅಯವ್ಯಯದ ಸವಿವರ ವೆಚ್ಚದ ಅಂದಾಜುಗಳ ಪುಸ್ತಕ ಸಂಪುಟ - 5 ರಲ್ಲಿ ರೂ:13089.00 ಲಕ್ಷಗಳನ್ನು 
ಯೋಜನೆಯಡಿಯಲ್ಲಿ ಹಾಗೂ ರೂ:2442.68 ಲಕ್ಷಗಳನ್ನು ಯೋಜನೇತರಡಿಯಲ್ಲಿ ಒಟ್ಟು ರೂ:15531.68 ಲಕ್ಷಗಳನ್ನು ಒದಗಿಸಿರುವ 
ಬಗ್ಗೆ ಪ್ರಸ್ತಾಪಿಸಿರುತ್ತಾರೆ. ಅದರಂತೆ 2012-2013 ನೇ ಸಾಲಿನ ಮೊದಲನೇ ತೈಮಾಸಿಕ ಕಂತಿನ ಅನುದಾನ ಸಿಬ್ಬಂದಿ ವೆಚ್ಚಕ್ಕೆ (ಯೋಜನೆ 
ಮತ್ತು ಯೋಜನೇತರಡಿ) ರೂ:373.17 ಲಕ್ಷಗಳು, ಕೊಳಚೆ ಸುಧಾರಣೆ - ಸಹಾಯಧನ - ಯೋಜನೆಯಡಿ ರೂ:1875.00 ಲಕ್ಷಗಳನ್ನು 
ಹಾಗೂ ಹುಡ್ಕೋ ಸಾಲಗಳ ಮೇಲು ಉಸ್ತುವಾರಿ - ಯೋಜನೇತರಡಿಯಲ್ಲಿ ರೂ:324.38 ಲಕ್ಷಗಳು (ಹುಡ್ಕೋ ಸಂಸ್ಥೆಯ 
ಬೇಡಿಕೆಯನ್ವಯ) ಒಟ್ಟು ಯೋಜನೆಯಡಿ ರೂ:2012.50 ಲಕ್ಷಗಳು ಹಾಗೂ ಯೋಜನೇತರಡಿಯಲ್ಲಿ ರೂ:560.05 ಲಕ್ಷಗಳು ಒಟ್ಟು 
ರೂ:2572.55 ಲಕ್ಷಗಳನ್ನು ಮಂಡಳಿಗೆ ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 


ಮೇಲೆ ಓದಲಾದ (2) ರ ಅರ್ಥಿಕ ಇಲಾಖೆಯ ಅದೇಶದಲ್ಲಿ ಸಿಬ್ಬಂದಿ ವೆಚ್ಚಗಳಿಗೆ ಅಯವ್ಯಯದಲ್ಲಿ ಒದಗಿಸಲಾದ 
ಮೊತ್ತದವರೆಗೆ ಅರ್ಥಿಕ ಇಲಾಖೆಯ ಅನುಮತಿ ಇದೆಯೆಂದು ಭಾವಿಸಿ ಹಣವನ್ನು ಬಿಡುಗಡೆ ಮಾಡಬಹುದಾಗಿದೆ. ಹಾಗೂ ರೂ:5.00 
ಕೋಟಿ ಮತ್ತು ಮೇಲ್ಪಟ್ಟು ಅಯವ್ಯಯದಲ್ಲಿ ಅವಕಾಶವಿರುವ ಇತರೆ ಎಲ್ಲಾ ಯೋಜನೆಗಳಿಗೆ ಮೊದಲನೇ ತೃಮಾಸಿಕ ಕಂತಿನಲ್ಲಿ ಶೇಕಡ 
25 ಹಾಗೂ ಎರಡನೇ ಕಂತಿನಲ್ಲಿ ಶೇಕಡ 25 ರಂತೆ ಒಂದು ಅರ್ಥಿಕ ವರ್ಷದಲ್ಲಿ ಬಿಡುಗಡೆ ಮಾಡಹುದಾಗಿದೆ. ಹಾಗೂ ಅಯವ್ಯಯದಲ್ಲಿ 
ಹಣದ ಲಭ್ಯತೆಗೆ ಒಳಪಟ್ಟು ಸಾಲಗಳ ನಿಭಂದನೆಗಳು ಮತ್ತು ಷರತ್ತುಗಳಿಗೆ ಅನುಗುಣವಾಗಿ ಸಾಲ ಪಾವತಿಗಾಗಿ ಹಣವನ್ನು ಒಂದು 
ಅರ್ಥಿಕ ವರ್ಷದ 3 ನೇ ತ್ರಮಾಸಿಕದವರೆಗೂ ಅರ್ಥಿಕ ಇಲಾಖೆಯ ಅನುಮತಿ ಇದೆಯೆಂದು ಭಾವಿಸಿ ಬಿಡುಗಡೆ ಮಾಡಬಹುದಾಗಿದೆ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ೨೪೫೯ 





ಸರ್ಕಾರವು ಪ್ರಸ್ತಾವನೆಯನ್ನು ಪರಿಶೀಲಿಸಿ ಹಾಗೂ ಅರ್ಥಿಕ ಇಲಾಖೆಯ ಅದೇಶದನ್ವಯ ವಿವಿಧ ಲೆಕ್ಕಶೀರ್ಷಿಕೆಗಳಡಿ 


ಮೊದಲನೇ ತ್ರೈಮಾಸಿಕ ಕಂತಾಗಿ ಅನುದಾನವನ್ನು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಬಿಡುಗಡೆ ಮಾಡಲು ತೀರ್ಮಾನಿಸಿದೆ. 
ಸರ್ಕಾರದ ಅದೇಶ ಸಂಖ್ಯೆ: ವಣ 29 ಕೊಮಂಲೆ 2012, ಬೆಂಗಳೂರು, ದಿನಾಂಕ:21-06-2012 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನಲೆಯಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ 2012-2013 ನೇ ಸಾಲಿಗೆ 
ಮೊದಲನೇ ತ್ರೈಮಾಸಿಕ ಕಂತಾಗಿ ಅನುದಾನವನ್ನು ಈ ಕೆಳಕಂಡ ಲೆಕ್ಕಶೀರ್ಷಿಕೆಗಳಾದ ಸಿಬ್ಬಂದಿ ವೆಚ್ಚ (ಯೋಜನೆ ಮತ್ತು ಯೋಜನೇತರ), 
ಕೊಳಚೆ ಸುಧಾರಣೆ - ಸಹಾಯಧನ (ಯೋಜನೆ), ಹಾಗೂ ಹುಡ್ಕೋ ಸಾಲಗಳ ಮೇಲು ಉಸ್ತುವಾರಿ (ಯೋಜನೇತರ) ಗಾಗಿ ಒಟ್ಟು 
ರೂ:1393.55 ಲಕ್ಷಗಳು (ಹದಿಮೂರು ಕೋಟಿ ತೊಂಭತ್ತು ಮೂರು ಲಕ್ಷದ ಐವತ್ತೈದು ಸಾವಿರ ರೂಪಾಯಿಗಳು ಮಾತ್ರ) 
ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಬಿಡುಗಡೆ ಮಾಡಿ ಸರ್ಕಾರ ಅದೇಶಿಸಿದೆ. 











ಕ್ರಮ ಮೊದಲನೇ ತೃಮಾಸಿಕ 
Ee ಲೆಕ್ಕ ಶೀರ್ಷಿಕೆ 
ಸಂಖ್ಯೆ ಯೋಜನೆ | ಯೋಜನೇತರ ಒಟ್ಟು 
1 ಸಿಬ್ಬಂದಿ ವೆಚ್ಚ 
137.50 235.67 373.17 


2217-04-191-2-01 





2 ಕೊಳಚೆ ಸುಧಾರಣೆ - ಸಹಾಯಧನ 


























696.00 0.00 696.00 
2217-04-191-2-02 
3 ಹುಡ್ಕೋ ಸಾಲಗಳ ಮೇಲು ಉಸ್ತುವಾರಿ 
0.00 324.38 324.38 
2217-04-191-2-04 
ಒಟ್ಟು 833.50 560.05 | 1393.55 





ಈ ಅನುದಾನವನ್ನು ಈ ಕೆಳಕಂಡ ನಿಬಂಧನೆಗೊಳಪಟ್ಟು ಬಿಡುಗಡೆಗೊಳಿಸಿದೆ. 


1. ಸರ್ಕಾರದ ಉಪ ಕಾರ್ಯದರ್ಶಿ, ವಸತಿ ಇಲಾಖೆ, ಬೆಂಗಳೂರು ಇವರು ಹಣ ಬಿಡುಗಡೆ ಮಾಡುವ ಬಿಲ್ಲಿಗೆ ಮೇಲು ರುಜು 
ಮಾಡಲು ಅಧಿಕೃತವಾಗಿರುತ್ತಾರೆ. 


2. ಈ ಅದೇಶದಲ್ಲಿ ಬಿಡುಗಡೆ ಮಾಡಲಾಗಿರುವ ಅನುದಾನದ ಬಗ್ಗೆ ಪ್ರತ್ಯೇಕ ಲೆಕ್ಕ ಇಡತಕ್ಕದ್ದು. 
3. ಯಾವ ಉದ್ದೇಶಕ್ಕಾಗಿ ಹಣ ಬಿಡುಗಡೆ ಮಾಡಿದೆಯೋ ಅದೇ ಉದ್ದೇಶಕ್ಕಾಗಿ ಬಳಸತಕ್ಕದ್ದು. 


4. ಪ್ರಸಕ್ತ ಸಾಲಿನಲ್ಲಿ ಬಿಡುಗಡೆ ಮಾಡಿದ ಹಣಕಾಸಿನ ಮೊತ್ತಕ್ಕೆ ಬಳಕೆ ಪ್ರಮಾಣ ಪತ್ರವನ್ನು ಮಹಾಲೇಖಪಾಲರು, ಕರ್ನಾಟಕ, 
ಬೆಂಗಳೂರು ಇವರಿಗೆ ಕಳುಹಿಸಿ ಅದರ ಪ್ರತಿಯನ್ನು ಸರ್ಕಾರಕ್ಕೆ ಕಳುಹಿಸುವುದು. 


5. ಸರ್ಕಾರದ ಅದೇಶ ಸಂಖ್ಯೆ:ಎಫ್‌ಡಿ:4:ಟಿಎಫ್‌ಪಿ:2012, ಬೆಂಗಳೂರು, ದಿನಾಂಕ:27/04/2012 ರಲ್ಲಿ ತಿಳಿಸಿರುವಂತೆ 
ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು. 
ಈ ಅದೇಶವನ್ನು ಸರ್ಕಾರಿ ಆದೇಶ ಸಂಖ್ಯೆ ಎಫ್‌ ಡಿ 4 ಟಿಎಫ್‌ ಪಿ 2012 ದಿ:27-04-12ರಲ್ಲಿ ಆರ್ಥಿಕ ಇಲಾಖೆಯವರು 


ಪ್ರಧಾನ ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರ ಚಲಾಯಿಸಿ ಹೊರಡಿಸಿದೆ. 


ಕರ್ನಾಟಕ ಸರ್ಕಾರದ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ನಾಗಣ್ಣ 
ಪಿ.ಆರ್‌. 1921 ಪೀಠಾಧಿಕಾರಿ-4, ವಸತಿ ಇಲಾಖೆ. 


೨೪೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ಭಾಗ-೧ 





INFRASTRUCTURE DEVELOPMENT SECRETARIAT 


Sub: Tumkur - Rayadurga New Railway line Project - Release of funds - reg. 


Read: 1.  G.0.No.IDD 82 NSW 09, dated: 9-12-2010 
2. G.0.No.IDD 82 NSW 09, dated: 23-05-2011. 


3. Letter No.W.63/CN/BNC/MPIC&UC dated: 29-05-2012 of Chief Engineer, (Con.,)/ 
East! SWR, Bangalore. 


Preamble: 


In the Government Order read at (1) above, the Government has accorded sanction for taking up new BG line between 
Tumkur - Rayadurga via Kalyanadurga (207.65 Kms centre to centre of stations). Total estimated cost of the project is ¥ 1027.89 
crores and the share of GOK is ¥ 479.59 crores. The length of the project is 102.63 Kms. Considering the importance of the 
project, the state Government has decided to take up this railway project on 50:50 cost sharing basis (excluding land acquisition 


cost) between Ministry of Railways and Government of Karnataka, within a period of 3-4 years. 


2. In the Government Order read at Sl No. (2) above, the Government of Karnataka has released ₹ 20.00 crores for 


the Tumkur - Rayadurga via Kalyanadurga new railway line project. 


3. In the letter read at Sl No. (3) above, the Chief Engineer, (Con.) South Western Railway, (East) Bangalore, has 
stated that the cumulative expenditure of ¥ 117.25 crores. As the approximate expenditure during current financial year is likely to 
be ¥ 120.00 crores and requested to release ¥ 60.00 crores as the share of Government of Karnataka for the Tumkur - 


Rayadurga via Kalyanadurga new railway line project. 


4. The proposal of South Western Railways has been examined in detail and decided to release ₹ 20.00 crores out of 
the Budget of ₹ 100.00 crores provided under the Head of Account "5465-01-190-3-05 -133-Special Development Plan" 
during 2012-13. 


5. Hence this order. 
GOVERNMENT ORDER NO IDD 59 NSW 2012 BANGALORE DATED:28.06.2012 


Under the circumstances explained in the preamble, Government of Karnataka is pleased to release ₹ 20.00 crores 
(Rupees twenty crores only) towards the share of the Government of Karnataka for the construction of Tumkur - Rayadurga new 


railway line project. 


2. The expenditure shall be met under the Head of Account "5465-01-190-3-05 -133-Special Development Plan" out 
of the budget provision for the year 2012-13. 


3. Ministry of Railways shall furnish the physical progress of the project in km. wise and also furnish the utilization certificate 


before seeking further release. 


4. The Chief Executive Officer, K-RIDE, Bangalore is authorized to draw the amount on ೩ payee’s receipt duly 
countersigned by the Under Secretary to Government, Infrastructure Development Department and K-RIDE shall in turn deposit 


the same with the Financial Advisor and Chief Accounts Officer (Construction), South Western Railway Bangalore. 


5. This order is issued with the concurrence of Finance Department vide ಟಿ. O. Note: No. FD 722 Exp-l / 2012, dated 
18.06-2012 and 6.0. No. FD 04 TFP 2012, dated: 27-04-2012. 


By order and in the name of the Governor of Karnataka 
S. J. SAMPATH KUMAR 
P.R. 1919 Under Secretary to Government, 


Infrastructure Development Department 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ೨೪೬೧ 





ಆಹಾರ, ನಾಗರೀಕ ಸರಬರಾಜು ಮತ್ತು ಗಾಹಕರ ವ್ಯವಹಾರಗಳ ಸಚಿವಾಲಯ 
ಡು 
ಸಂಖ್ಯೆ:ಆನಾಸ:184:ಡಿಆರ್‌ಎ:2012 ಬೆಂಗಳೂರು, ದಿನಾಂಕ:13.8.2012 
ತಿದ್ದುಪಡಿ ಆದೇಶ 
ವಿಷಯ : ಸಾರ್ವಜನಿಕ ವಿತರಣಾ ಪದ್ಧತಿಯಲ್ಲಿ ವಿತರಿಸುವ ಎಪಿಎಲ್‌ ಅಕ್ಕಿ ಮತ್ತು ಗೋಧಿಯ ಸಾಗಾಣಿಕೆ ವ್ಯವಸ್ಥೆಯನ್ನು 
ಪರಿಷ್ಕರಿಸಿ ದರವನ್ನು ನಿಗಧಿಪಡಿಸುವ ಬಗ್ಗೆ 
ಉಲ್ಲೇಖ : 1) ಸರ್ಕಾರ ಆದೇಶ ಸಂಖ್ಯೆ:ಆನಾಸ:184:ಡಿಆರ್‌ಎ:2012, ದಿನಾಂಕ 11.7.2012; 
2) ತಿದ್ದುಪಡಿ ಆದೇಶ ಸಂಖ್ಯೆ:ಆನಾಸ:184:ಡಿಆರ್‌ಎ:2012, ದಿನಾಂಕ 20.7.2012. 
ಸರ್ಕಾರದ ಸಮ ಸಂಖ್ಯೆಯ ಆದೇಶ ದಿನಾಂಕ 11.7.2012ರಲ್ಲಿನ ಪು.ಸಂಖ್ಯೆ:4ರ ತಖ್ತೆಯ ಮೊದಲನೇ ಕಾಲಂನ ಲೆಕ್ಕ ಶೀರ್ಷಿಕೆ 
ಸಂಖ್ಯೆ:8449-00-120-6-00ಗೆ ಬದಲಾಗಿ “8449-00-120-6” ಎಂದು, ಹಾಗು PDS Transportation Deposit Account of Deputy 


Directors (Food) ಎಂಬುದರ ಬದಲಾಗಿ “PDS Transportation Deposit Account of Food, Civil Supplies and Consumer Affairs 
Department’ ಎ೦ದು ಓದಿಕೊಳ್ಳತಕ್ಕದ್ದು. ಅದರ ನಂತರ ಬರುವ ಲೆಕ್ಕ ಶೀರ್ಷಿಕೆಗಳನ್ನು ಈ ಕೆಳಕಂಡಂತೆ ಸೇರ್ಪಡೆ ಮಾಡಿಕೊಳ್ಳವುದು; 





8449-00-120-6-01 


Addl. Director (PD), IRA, Bangalore 





8449-00-120-6-02 


Deputy Director, Bangalore Urban 





8449-00-120-6-03 


Deputy Director, Bellary 





8449-00-120-6-04 


Deputy Director, Kolar 





8449-00-120-6-05 


Deputy Director, Tumkur 





8449-00-120-6-06 


Deputy Director, Shimoga 





8449-00-120-6-07 


Deputy Director, Chickmagalore 





8449-00-120-6-08 


Deputy Director, Chitradurga 





8449-00-120-6-09 


Deputy Director, Mysore 





8449-00-120-6-10 


Deputy Director, Mandya 





8449-00-120-6-11 


Deputy Director, Hassan 





8449-00-120-6-12 


Deputy Director, Kodagu 





8449-00-120-6-13 


Deputy Director, Dakshina Kannada 





8449-00-120-6-14 


Deputy Director, Raichur 





8449-00-120-6-15 


Deputy Director, Bidar 





8449-00-120-6-16 


Deputy Director, Gulbarga 





8449-00-120-6-17 


Deputy Director, Dharwad 





8449-00-120-6-18 


Deputy Director, Udupi 





8449-00-120-6-19 


Deputy Director, Belgaum 





8449-00-120-6-20 


Deputy Director, Bijapur 





8449-00-120-6-21 


Deputy Director, Uttara Kannada 





8449-00-120-6-22 


Deputy Director, Bangalore Rural 





8449-00-120-6-23 


Deputy Director, Chickballapur 








8449-00-120-6-24 





Deputy Director, Ramnagar 








೨೪೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ಭಾಗ-೧ 



































8449-00-120-6-25 Deputy Director, Haveri 
8449-00-120-6-26 Deputy Director, Gadag 
8449-00-120-6-27 Deputy Director, Yadgir 
8449-00-120-6-28 Deputy Director, Davanagere 
8449-00-120-6-29 Deputy Director, Chamarajnagar 
8449-00-120-6-30 Deputy Director, Bagalkot 
8449-00-120-6-31 Deputy Director, Koppal 





2) ಸಂಬಂಧಪಟ್ಟ ನ್ಯಾಯಬೆಲೆ ಅಂಗಡಿಯವರು ಉಪ ಖಜಾನೆ ಮತ್ತು ತಾಲ್ಲೂಕು ಖಜಾನೆಗಳಲ್ಲಿಯೂ ಸಹಾ ಮೇಲಿನ ಲೆಕ್ಕ ಶೀರ್ಷಿಕೆಗೆ 
ಹಣ ಜಮಾ ಮಾಡಲು ಅವಕಾಶವಿರುತ್ತದೆ. 


3) ಉಪ ಖಜಾನೆ ಮತ್ತು ತಾಲ್ಲೂಕು ಖಜಾನೆಗಳಲ್ಲಿ ಜಮಾ ಆಗುವ ಮೊತ್ತವನ್ನು ಪತಿ ಮಾಹೆಯ ಲೆಕ್ಕ ಮುಕ್ತಾಯದ ದಿನಾಂಕದ 
ನಂತರ ಜಿಲ್ಲಾ ಖಜಾನೆಗೆ ವರ್ಗಾವಣೆ ಮಾಡತಕ್ಕದ್ದು. 


4) ದಿನಾಂಕ 11.7.2012ರ ಸರ್ಕಾರದ ಆದೇಶ ಸಂಖ್ಯೆ:ಆನಾಸ 184 ಡಿಆರ್‌ಎ 2012ರ ಪುಟಸಂಖ್ಯೆ:5ರ ಕೊನೇ ಪ್ಯಾರಾದಲ್ಲಿ ಭಾರತ 
ಆಹಾರ ನಿಗಮದ ಗೋದಾಮುಗಳಿಂದ ತಾಲ್ಲೂಕು ಮಟ್ಟದ ಸಗಟು ಗೋದಾಮುಗಳಿಗೆ ಮತ್ತು ಸಗಟು ಗೋದಾಮುಗಳಿಂದ ನ್ಯಾಯಬೆಲೆ ಅಂಗಡಿಗೆ 
ಅಕ್ಕಿ ಮತ್ತು ಗೋಧಿ ದಾಸ್ತಾನನ್ನು ಸಾಗಾಣೆ ಮಾಡಿದ ಬಾಬ್ತು ಮತ್ತು ಭಾರ ಎತ್ತುವ ಮತ್ತು ಇಳಿಸುವ ಖರ್ಚನ್ನು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು 
ನಡವಳಿಗೆ ಲಗತ್ತಿಸಿರುವ ಅನುಬಂದ-2ರ ತಖ್ರೆಯಲ್ಲಿ ತೋರಿಸಿರುವ ದರದಲ್ಲಿ ಪತಿ ತಿಂಗಳು ಸಗಟು ನಾಮಿನಿದಾರರಿಗೆ ಮತ್ತು ನ್ಯಾಯಬೆಲೆ ಅಂಗಡಿ 
ಮಾಲೀಕರಿಗೆ ಬಿಡುಗಡೆ ಮಾಡತಕ್ಕದ್ದು ಎಂಬುದರ ಬದಲಾಗಿ “ಭಾರತ ಆಹಾರ ನಿಗಮದ ಗೋದಾಮುಗಳಿ೦ದ ತಾಲ್ಲೂಕು ಮಟ್ಟದ ಸಗಟು 
ಗೋದಾಮುಗಳಿಗೆ ಮತ್ತು ಸಗಟು ಗೋದಾಮುಗಳಿಂದ ನ್ಯಾಯಬೆಲೆ ಅಂಗಡಿಗೆ ಅಕ್ಕಿ ಮತ್ತು ಗೋಧಿ ದಾಸ್ತಾನನ್ನು ಸಾಗಾಣೆ ಮಾಡಿದ ಬಾಬ್ತು ಮತ್ತು 
ಭಾರ ಎತ್ತುವ ಮತ್ತು ಇಳಿಸುವ ಖರ್ಚನ್ನು ನಡವಳಿಗೆ ಲಗತ್ತಿಸಿರುವ ಅನುಬ೦ದ-2ರ ತಖ್ತೆಯಲ್ಲಿ ತೋರಿಸಿರುವ ದರದಲ್ಲಿ ಪತಿ ತಿಂಗಳು ಸಗಟು 
ನಾಮಿನಿದಾರರಿಗೆ ಮತ್ತು ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಲೆಕ್ಕಾಚಾರ ಮಾಡಿ, ಬಿಲ್ಲುಗಳ ಮೊತ್ತಕ್ಕೆ ಜಿಲ್ಲಾಧಿಕಾರಿಗಳ ಅನುಮೋದನೆ ಪಡೆದು, 
ಸಂಬಂಧಪಟ್ಟ ಉಪನಿರ್ದೇಶಕರು ಠೇವಣಿ ಖಾತೆಯಲ್ಲಿ ಜಮಾ ಆಗಿರುವ ಮೊತ್ತದಲ್ಲಿ ಖರ್ಚನ್ನು ಭರಿಸತಕ್ಕದ್ದು” ಎಂದು ಓದಿಕೊಳ್ಳತಕ್ಕದ್ದು. 


5) ಠೇವಣಿ ಖಾತೆಯ ಲೆಕ್ಕ ಪತಗಳನ್ನು ಪತ್ಯೇಕವಾಗಿ ಉಪನಿರ್ದೇಶಕರು (ಆಹಾರ) ಇವರೇ ನಿರ್ವಹಿಸತಕ್ಕದ್ದು. 


6) ವರ್ಷಾಂತ್ಯಕ್ಕೆ ಬಾಕಿ ಉಳಿದಿರುವ ಶಿಲ್ಕಿನ ಬಗ್ಗೆ ಆರ್ಥಿಕ ಇಲಾಖೆಗೆ ಕೋಢೀಕೃತ ಮಾಹಿತಿಯನ್ನು ಆಯುಕ್ತರು, ಆಹಾರ, ನಾಗರಿಕ 
ಸರಬರಾಜು ಮತ್ತು ಗಾಹಕರ ವ್ಯವಹಾರಗಳ ಇಲಾಖೆಯಿಂದ ಸಲ್ಲಿಸತಕ್ಕದ್ದು. ಈ ಮೇಲಿನ ತಿದ್ದುಪಡಿ/ಸೇರ್ಪಡೆ ಹೊರತುಪಡಿಸಿ, ಉಳಿದಂತೆ 
ಯಾವುದೇ ಬದಲಾವಣೆಗಳಿರುವುದಿಲ್ಲ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: FD 797 ವೆಚ್ಚ-5/2012, ದಿನಾಂಕ 30.6.2012ರ ಸಹಮತಿಯೊಂದಿಗೆ 
ಹೊರಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 1917 ಆಹಾರ, ನಾಗರೀಕ ಸರಬರಾಜು ಮತ್ತು ಗಾಹಕರ ವ್ಯವಹಾರಗಳ ಇಲಾಖೆ 


ಆಹಾರ, ನಾಗರೀಕ ಸರಬರಾಜು ಮತ್ತು ಗಾಹಕರ ವ್ಯವಹಾರಗಳ ಸಚಿವಾಲಯ 


ವಿಷಯ : ಸಾರ್ವಜನಿಕ ವಿತರಣಾ ಪದ್ಧತಿಯಡಿಯಲ್ಲಿ ವಿತರಿಸುವ ಎ.ಪಿ.ಎಲ್‌ ಅಕ್ಕಿ ಮತ್ತು ಗೋಧಿಯ ಸಾಗಾಣಿಕೆ 
ವ್ಯವಸ್ಥೆಯನ್ನು ಪರಿಷ್ಕರಿಸಿ ದರವನ್ನು ನಿಗಧಿಪಡಿಸುವ - ಬಗ್ಗೆ 
ಉಲ್ಲೇಖ : ಅಧಿಕೃತ ಜ್ಞಾಪನ ಸಂಖ್ಯೆ: ಆನಾಸ 232 ಡಿಆರ್‌ಎ 2010, ದಿನಾಂಕ: 12.8.2010. 


ಸರ್ಕಾರದ ಆದೇಶ ಸಂಖ್ಯೆ:ಆನಾಸ 184 ಡಿಆರ್‌ಎ 2012, ಬೆಂಗಳೂರು, ದಿನಾಂಕ 11.7.2012 


ಸಾರ್ವಜನಿಕ ವಿತರಣಾ ಪದ್ಧತಿಯಡಿಯಲ್ಲಿ ವಿತರಿಸಲಾಗುತ್ತಿರುವ ಬಿ.ಪಿ.ಎಲ್‌ ಮತ್ತು ಎ.ಎ.ವೈ.ಆಹಾರ ಧಾನ್ಯಗಳನ್ನು ಭಾರತ ಆಹಾರ 
ನಿಗಮದ ಜಿಲ್ಲಾ ಮಟ್ಟದ ಗೋದಾಮುಗಳಿಂದ ತಾಲ್ಲೂಕು ಮಟ್ಟದ ಸಗಟು ನಾಮಿನಿದಾರರ ಗೋದಾಮುಗಳಿಗೆ ಸಾಗಾಣಿಕೆ ಮಾಡಲು ಪಸ್ತುತ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ೨೪೬೩ 





ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಸಾಗಾಣಿಕೆ ಗುತ್ತಿಗೆಯನ್ನು ಟೆಂಡರ್‌ ಕೆರೆಯುವ ಮೂಲಕ ನಿರ್ವಹಿಸುತ್ತಿದ್ದಾರೆ. ಈ ರೀತಿ ಟೆಂಡರ್‌ ಕರೆದು 
ವಹಿಸಿಕೊಡುವ ಪದ್ಧತಿಯ ಪರಿಣಾಮವಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಂದೇ ದೂರಕ್ಕೆ ವಿವಿಧ ದರಗಳನ್ನು ಪಾವತಿಸಲಾಗುತ್ತಿದೆ. 


ಆದರೆ, ಎ.ಪಿ.ಎಲ್‌. ಅಕ್ಕಿ ಮತ್ತು ಗೋಧಿ ದಾಸ್ತಾನನ್ನು ಭಾರತ ಆಹಾರ ನಿಗಮದ ಗೋದಾಮುಗಳಿಂದ ತಾಲ್ಲೂಕು ಮಟ್ಟದ ಸಗಟು 
ನಾಮಿನಿಗಳ ಗೋದಾಮುಗಳಿಗೆ ಸಾಗಾಣಿಕೆ ಮಾಡಲು ಆಯುಕ್ತರ ಶಿಫಾರಸ್ಸಿನಂತೆ ಸರ್ಕಾರವು ದೂರವನ್ನು ಗಣನೆಗೆ ತೆಗೆದುಕೊಳ್ಳದೆ ಪತಿ ಕ್ವಿಂಟಾಲ್‌ಗೆ 
ಒಟ್ಟು ಮೊತ್ತವನ್ನು ಅಂದರೆ ರೂ.40/-ರಂತೆ ಮೇಲೆ ಉಲ್ಲೇಖಿತ ಅಧಿಕೃತ ಜ್ಞಾಪನಾ ಪತದಲ್ಲಿ ನಿಗಧಿಪಡಿಸಲಾಗಿರುತ್ತದೆ. ತತ್ಪರಿಣಾಮವಾಗಿ ಭಾರತ 
ಆಹಾರ ನಿಗಮದ ಗೋದಾಮುಗಳಿಂದ 10 ಕಿ.ಮೀಟರ್‌ ದೂರದಲ್ಲಿರುವ ಸಗಟು ಮಳಿಗೆ ಗೋದಾಮುಗಳಿಗೆ ಮತ್ತು 80 ಕಿ.ಮೀಟರ್‌ 
ದೂರದಲ್ಲಿರುವ ಸಗಟು ಮಳಿಗೆ ಗೋದಾಮುಗಳಿಗೆ ಆಹಾರ ಧಾನ್ಯಗಳ ಸಾಗಾಣಿಕೆ ಮಾಡಲು ನೀಡುತ್ತಿರುವ ಸಾಗಾಣಿಕೆ ಮೊತ್ತವು ಒಂದೇ 
ಆಗಿರುತ್ತದೆ. ಇದರಿಂದಾಗಿ, ತಮಗೆ ತಡೆದುಕೊಳ್ಳಲಾರದಷ್ಟು ನಷ್ಟವುಂಟಾಗುತ್ತಿರುವುದಾಗಿ ಭಾರತ ಆಹಾರ ನಿಗಮದ ಗೋದಾಮುಗಳಿಂದ 
ದೂರದಲ್ಲಿರುವ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘಗಳು (1AP೦ಖS) ಸತತವಾಗಿ ಕಷ್ಟವನ್ನು ನಿವೇದಿಸಿಕೊಂಡು 
ಬಂದಿರುತ್ತಾರೆ. 


ಈಗಾಗಲೇ, ಮೇಲೆ ಹೇಳಿದಂತೆ ಬಿ.ಪಿ.ಎಲ್‌.ಮತ್ತು ಎ.ಎ.ವೈ.ಆಹಾರ ಧಾನ್ಯಗಳ ಸಾಗಾಣಿಕೆ ಕೆಲಸವನ್ನು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು 
ಟೆಂಡರ್‌ ಕರೆದು ಗುತ್ತಿಗೆದಾರರಿಗೆ ನೀಡುತ್ತಿದ್ದು, ಈ ರೀತಿ ನೀಡುವ ದರದಲ್ಲಿ ಗಣನೀಯ ವ್ಯತ್ಕಾಸವಿರುವುದನ್ನು ಸಹಾ ಗಮನಿಸಲಾಗಿರುತ್ತದೆ. 
ರಾಜ್ಯದ ಭಾರತ ಆಹಾರ ನಿಗಮದ ಎಲ್ಲಾ ಗೋದಾಮುಗಳಿಂದ ತಾಲ್ಲೂಕು ಮಟ್ಟದ ಸಗಟು ನಾಮಿನಿದಾರರ ಗೋದಾಮುಗಳಿಗೆ ಇರುವ ಅಂತರ, 
ಟೆಂಡರ್‌ ಪಕಾರ ಪಸ್ತುತ ಪತಿ ಕ್ವಿಂಟಾಲ್‌ಗೆ ನೀಡುತ್ತಿರುವ ದರಗಳನ್ನು ಈ ನಡವಳಿಗೆ ಲಗತ್ತಿಸಿರುವ ತಖ್ತೆಯ ಅನುಬಂಧ -1ರಲ್ಲಿ ನೀಡಲಾಗಿರುತ್ತದೆ. 
ಅದರಲ್ಲಿರುವ ದರಗಳನ್ನು ಗಮನಿಸಿದಾಗ ಕೆಲವು ಕಡೆ ಪಶ್ನಾರ್ಹವಾದ ಅತಿ ಹೆಚ್ಚಿನ ಸಾಗಾಣಿಕೆ ದರಗಳನ್ನು ನೀಡುತ್ತಿರುವುದನ್ನು 
ಕಾಣಬಹುದಾಗಿರುತ್ತದೆ. ಈ ಮೇಲಿನ ಕಾರಣಗಳಿಗಾಗಿ, ಭಾರತ ಆಹಾರ ನಿಗಮದ ಗೋದಾಮುಗಳಿಂದ ಸಗಟು ನಾಮಿನಿದಾರರ 
ಗೋದಾಮುಗಳಿಗೆ ಇರುವ ಅಂತರವನ್ನು ಗಣನೆಗೆ ತೆಗೆದುಕೊಂಡು ಗರಿಷ್ಠ ದರಗಳನ್ನು ನಿಗಧಿಪಡಿಸುವುದು ಸೂಕ್ತವೆಂದು ತೀರ್ಮಾನಿಸಲಾಗಿರುತ್ತದೆ. 


ಎ.ಪಿ.ಎಲ್‌ ಅಕ್ಕಿ ಸಾಗಾಣಿಕೆಗಾಗಿ ಪಸ್ತುತ ಜಾರಿಯಲ್ಲಿರುವ ನಿರ್ಧಿಷ್ಟ ಮೊತ್ತ ನೀಡುವ ಪದ್ದತಿಯು ಸಮಂಜಸವಾಗಿರದೇ ತಾರತಮ್ಯಕ್ಕೆ 
ಎಡೆ ಮಾಡಿಕೊಡುವುದರಿಂದ, ಬಿ.ಪಿ.ಎಲ್‌ ಮತ್ತು ಎ.ಎ.ವೈ ಆಹಾರ ಧಾನ್ಯಗಳ ಸಾಗಾಣಿಕೆಗೆ ನೀಡುವಂತೆ ಪತಿ ಕ್ವಿ೦ಟಾಲ್‌-ಪತಿ ಕಿ.ಮೀಟರ್‌ ದರದ 
ಆಧಾರದ ಮೇಲೆ ನೀಡುವುದು ಸಮಂಜಸವೆಂದು ಸಹಾ ಪರಿಗಣಿಸಲಾಗಿದೆ. ಆದರೆ, ವಿವಿಧ ಜಿಲ್ಲೆಗಳಲ್ಲಿ ಒಂದೇ ದೂರಕ್ಕೆ ಬಹಳ ವ್ಯತ್ಯಾಸವಿರುವ 
ದರಗಳನ್ನು ಟೆಂಡರ್‌ ಕರೆದು ನಿಗಧಿಪಡಿಸಿರುವುದರಿಂದ ಸರ್ವ ಸಮ್ಮತ ದರ ನಿಗಧಿಪಡಿಸುವುದು ಸೂಕ್ತ ಎಂದು ಪರಿಗಣಿಸಲಾಗಿದೆ. ಈ ಮೇಲಿನ 
ಉದ್ದೇಶವನ್ನು ಜಾರಿಗೊಳಿಸಲೋಸುಗ ಭಾರತ ಆಹಾರ ನಿಗಮದ ಗೋದಾಮುಗಳಿಂದ ಪತಿ ಸಗಟು ಮಳಿಗೆಗಳಿಗೆ ಇರುವ ದೂರವನ್ನು ಹಾಗು ಪತಿ 
ಕ್ವಿಂಟಾಲ್‌/ಪತಿ ಕಿ.ಮೀಟರ್‌ಗೆ ಪಾವತಿಸಬೇಕಾಗಿರುವ ಹ್ಯಾಡ್ಗಿಂಗ್‌ ವೆಚ್ಚ ಸಾಗಾಣಿಕೆ ವೆಚ್ಚದ ದರಗಳನ್ನು ನಿಗಧಿಪಡಿಸಿ ನಡವಳಿಗೆ ಲಗತ್ತಿಸಿರುವ ತ:ಖ್ರೆಯ 
ಅನುಬಂಧ-2ರಲ್ಲಿ ನೀಡಲಾಗಿರುತ್ತದೆ. ಇನ್ನು ಮುಂದೆ ಎ.ಪಿ.ಎಲ್‌.ಅಕ್ಕಿ ಮತ್ತು ಗೋಧಿಯನ್ನು ಭಾರತ ಆಹಾರ ನಿಗಮದ ಗೋದಾಮುಗಳಿಂದ 
ಸಗಟು ನಾಮಿನಿಗಳು ಸಾಗಾಣೆ ಮಾಡಿದ ಬಾಬ್ತು ಸದರಿ ದರದಂತೆ ಪಡೆಯಲು ಅರ್ಹರಾಗಿರುತ್ತಾರೆ. 


ಪಸ್ತುತದಲ್ಲಿ, ಎ.ಪಿ.ಎಲ್‌ ಅಕ್ಕಿಯನ್ನು ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಸೇರಿದಂತೆ ರಾಜ್ಯದ ಎಲ್ಲಾ ಸಗಟು 
ನಾಮಿನಿದಾರರು ಭಾರತ ಆಹಾರ ನಿಗಮದ ಗೋದಾಮುಗಳಿಂದ, ಕೇಂದ್ರ ಸರ್ಕಾರವು ನಿಗಧಿಪಡಿಸಿರುವ ದರಗಳಲ್ಲಿ, ಭಾರತ ಆಹಾರ ನಿಗಮಕ್ಕೆ 
ಮೊತ್ತವನ್ನು ಜಮಾ ಮಾಡಿ ಎತ್ತುವಳಿ ಮಾಡುತ್ತಿದ್ದು, ಇನ್ನು ಮುಂದೆಯೂ ಸಹ ಸಗಟುನಾಮಿನಿದಾರರು ಅದೇ ರೀತಿ ಭಾರತ ಆಹಾರ ನಿಗಮದ 
ಗೋದಾಮುಗಳಿಂದ ಎತ್ತುವಳಿ ಮಾಡತಕ್ಕದ್ದು. ಆದರೆ, ಸಾಗಾಣಿಕೆ ವೆಚ್ಚದ ಮಿತಿಯನ್ನು ಈಗ ಅನುಬಂಧ-2ರಲ್ಲಿ ಹೇಳಿದಂತೆ 
ಮಿತಿಗೊಳಿಸಿರುವುದರಿಂದ, ಎ.ಪಿ.ಎಲ್‌.ಅಕ್ಕಿ ಮತ್ತು ಗೋಧಿಯನ್ನು ಪಡಿತರ ಚೀಟಿದಾರರಿಗೆ ನೀಡುವ ದರವನ್ನು ಈ ಕೆಳಗೆ ನೀಡಿದಂತೆ 
ನಿಗಧಿಪಡಿಸಲಾಗಿದೆ. 
ದರ (ಕ್ವಿಂಟಾಲ್‌ಗೆ-ರೂ.ಗಳಲ್ಲಿ) 





























ಕಮ 
ಸಂಖ್ಯೆ ವಿವರ ಅಕ್ಕಿ ಗೋಧಿ 
1 ಕೇಂದ ಸರ್ಕಾರದ ನಿಗಧಿತ ಖರೀದಿ ದರ ರೂ.830.00 ರೂ.610.00 
(ಭಾರತ ಆಹಾರ ನಿಗಮದ ಮೂಲಕ) 
2 ಸಗಟು ನಾಮಿನಿದಾರರ ಲಾಭಾಂಶ ರೂ. 20.00 ರೂ.20.00 
3 ನ್ಯಾಯಬೆಲೆ ಅಂಗಡಿ ಮಾಲೀಕರು ಸಗಟು ನಾಮಿನಿದಾರರಿಗೆ ರೂ.850.00 ರೂ.639.00 
ಖರೀದಿ ಸಮಯದಲ್ಲಿ ಪಾವತಿಸಬೇಕಾಗಿರುವ ದರ (ಪತಿ 
ಕ್ವಿಂಟಾಲ್‌ಗೆ) 























೨೪೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ಭಾಗ-೧ 
ಕಮ 
ಸಂಖ್ಯೆ ವಿವರ ಅಕ್ಕಿ ಗೋಧಿ 
4 (ಅ) ಭಾರತ ಆಹಾರ ನಿಗಮದ 
ಗೋದಾಮಗಳಿಂದ ಸಗಟು 
ನಾಮಿನಿದಾರರ ಗೋದಾಮುಗಳಿಗೆ 
ತಗುಲುವ ಸರಾಸರಿ ಸಾಗಾಣಿಕಾ ವೆಚ್ಚ, ರೂ.45.00 ರೂ.45.00 
(ಆ) ಸಗಟು ಮಳಿಗೆಯಿಂದ ನ್ಯಾಯ ಬೆಲೆ 
ಅಂಗಡಿಗೆ ತಗುಲುವ ಸರಾಸರಿ ರೂ.31.00 ರೂ.31.00 
ಸಾಗಾಣಿಕಾ ಮತ್ತು ಹಮಾಲಿ ವೆಚ್ಚ 
(ಇ) ಆಡಳಿತಾತ್ಮಕ ವೆಚ್ಚ ರೂ.45.00 ರೂ.60.00 
ಒಟ್ಟು ರೂ.121.00 ರೂ.136.00 
5 ನ್ಯಾಯಬೆಲೆ ಅಂಗಡಿಯವರ ಲಾಭಾಂಶ ರೂ. 29.00 ರೂ.25.00 
6 ಒಟ್ಟು ದರ ಪತಿ ಕ್ವಿಂಟಾಲ್‌ಗೆ ರೂ.1000.00 ರೂ.800.00 
7 ಗಾಹಕ ವಿತರಣಾ ದರ (ಪತಿ ಕೆ.ಜಿ.ಯ ಚಿಲ್ಲರೆ ದರ) ರೂ. 10.00 ರೂ.08.00 




















ರಾಜ್ಯದ ಎಲ್ಲಾ ನ್ಯಾಯ ಬೆಲೆ ಅಂಗಡಿಗಳು ಜಿಲ್ಲೆ/ನಗರ ಮತ್ತು ಗ್ರಾಮೀಣ ಪದೇಶ ಎಂಬ ತಾರತಮ್ಯವಿಲ್ಲದೆ ಒಂದೇ ದರದಲ್ಲಿ, ಅಂದರೆ 
ಪತಿ ಕೆ.ಜಿ.ಅಕ್ಕಿಗೆ ರೂ.10/-ರಂತೆ ಮತ್ತು ಪತಿ ಕೆ.ಜಿ. ಗೋಧಿಗೆ ರೂ.8.00ರ ದರದಲ್ಲಿ ಪಡಿತರ ಚೀಟಿದಾರರಿಗೆ ವಿತರಿಸತಕ್ಕದ್ದು. ಭಾರತ ಆಹಾರ 
ನಿಗಮದ ಗೋದಾಮುಗಳಿಂದ ಸಗಟು ನಾಮಿನಿದಾರರ ಗೋದಾಮುಗಳಿಗೆ ಸಾಗಾಣಿಕೆ ವ್ಯವಸ್ಥೆಯನ್ನು ಎಲ್ಲಾ ಸಗಟು ನಾಮಿನಿದಾರರೇ 
ನಿರ್ವಹಿಸತಕ್ಕದ್ದು. 


ತಾಲ್ಲೂಕು ಮಟ್ಟದ ಗೋದಾಮುಗಳಿಂದ ನ್ಯಾಯಬೆಲೆ ಅಂಗಡಿ ನಡೆಸುವವರು ಅಕ್ಕಿ ಮತ್ತು ಗೋಧಿಯನ್ನು ಪಡೆಯುವಾಗ ಪತಿ 
ಕ್ವಿಂಟಾಲ್‌ಗೆ ರೂ.121/-ನ್ನು (ರೂ.ಒ೦ದು ನೂರಾ ಇಪ್ಪತ್ತೊಂಂದು ಮಾತ) ಮತ್ತು ಗೋಧಿಗೆ ಪತಿ ಕ್ವಿಂಟಾಲ್‌ಗೆ ರೂ.136/-ನ್ನು (ರೂ.ಒ೦ದು ನೂರಾ 
ಮೂವತ್ತಾರು ಮಾತ್ರ) ಮೂಲ ದರ ಪಟ್ಟಿಯ ಕಮ ಸಂಖ್ಯೆ:04ರಲ್ಲಿ ತೋರಿರುವ ಬಾಬ್ರಿಗೆ ಸಂಬಂಧಿಸಿದಂತೆ ಜಿಲ್ಲೆಗಳ ಆಹಾರ ಉಪ ನಿರ್ದೇಶಕರ 
ಹೆಸರಿನಲ್ಲಿ ಈ ಕೆಳಕಂಡ ಸಂಖ್ಯೆಗಳಲ್ಲಿ ತೆರೆದಿರುವ ಪಿ.ಡಿ.ಎಸ್‌. ಸಾಗಾಣಿಕಾ ಠೇವಣಿ ಖಾತೆ (PDS transportation deposit Account) ಲೆಕ್ಕ 
ಶೀರ್ಷಿಕೆಗೆ ಜಮಾ ಮಾಡತಕ್ಕದ್ದು. 





8449-00-120-6-00 PDS transportation Deposit Account of Deputy Director (Food) 





8449-00-120-6-01 517-1001. Director (PD), IRA, Bangalore 





8449-00-120-6-02 Bangalore Urban 














8449-00-120-6-03 Bellary 
8449-00-120-6-04 Kolar 
8449-00-120-6-05 Tumkur 
8449-00-120-6-06 Shimoga 





8449-00-120-6-07 


Chickmgalore 











8449-00-120-6-08 Chitradurga 
8449-00-120-6-09 Mysore 
8449-00-120-6-10 Mandya 








8449-00-120-6-11 





Hassan 








ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ೨೪೬೫ 








8449-00-120-6-12 


Kodagu 





8449-00-120-6-13 


Dakshina Kannada 























8449-00-120-6-14 Raichur 
8449-00-120-6-15 Bidar 
8449-00-120-6-16 Gulbarga 
8449-00-120-6-17 Dharwad 
8449-00-120-6-18 Udupi 
8449-00-120-6-19 Belgaum 
8449-00-120-6-20 Bijapur 





8449-00-120-6-21 


Uttar Kannada 





8449-00-120-6-22 


Bangalore Rural 





8449-00-120-6-23 


Chickballapur 

















8449-00-120-6-24 Ramnagar 
8449-00-120-6-25 Haveri 
8449-00-120-6-26 Gadag 
8449-00-120-6-27 Yadgir 
8449-00-120-6-28 Davangere 





8449-00-120-6-29 


Chamarajnagar 





8449-00-120-6-30 


Bagalkot 





8449-00-120-6-31 








Koppal 








ಈ ರೀತಿ ಹಣ ಜಮಾ ಮಾಡಿದ ಬಗ್ಗೆ 


ಚಲನ್‌ ಅನ್ನು ತಾಲ್ಲೂಕು ಮಟ್ಟದ ಸಗಟು ಗೋದಾಮಿನಲ್ಲಿ ಹಾಜರು ಪಡಿಸಿದಾಗ, ಸದರಿ 


ಚಲನ್‌ನ ಸಂಖ್ಯೆ ಮತ್ತು ಮೊತ್ತಗಳನ್ನು ಗೋದಾಮು ವ್ಯವಸ್ಥಾಪಕರು ಗಣಕ ಯಂತದಲ್ಲಿ ದಾಖಲಿಸಿದಾಗ, ನ್ಯಾಯಬೆಲೆ ಅಂಗಡಿ ನಡೆಸುವವರು ಅಕ್ಕಿ 
ಮತ್ತುಗೋಧಿಯ ಖರೀದಿ ದರವನ್ನು ದಾಖಲಿಸಲು ಗಣಕ ಯಂತ್ರ ಅವಕಾಶ ನೀಡುತ್ತದೆ. ಪತಿ ಕ್ವಿಂಟಾಲ್‌ ಅಕ್ಕಿಗೆ ರೂ.850.00 ಮತ್ತು ಗೋಧಿಗೆ 
ರೂ.639.00ರ ದರದಲ್ಲಿ ಸಗಟು ನಾಮಿನಿದಾರರಿಗೆ ಪಾವತಿಸಿದಾಗ, ಪಾವತಿಸಿದ ಮೊತ್ತದ ವಿವರವನ್ನು ಗಣಕ ಯಂತಕ್ಕೆ ದಾಖಲಿಸಿದಾಗ ಮಾತ್ರ 
ಬಿಲ್ಲನ್ನು ಮುದಿಸಲು ಸಾಧ್ಯವಾಗುತ್ತದೆ. ಈ ರೀತಿ ಪಾವತಿಸಿದ ನಂತರ ಸಗಟು ನಾಮಿನಿಯು ಅಕ್ಕಿ ಮತ್ತು ಗೋಧಿಯನ್ನು ನ್ಯಾಯಬೆಲೆ ಅಂಗಡಿ 


ನಡೆಸುವವರಿಗೆ ನೀಡಬೇಕು. 


ಭಾರತ ಆಹಾರ ನಿಗಮದ ಗೋದಾಮುಗಳಿಂದ ತಾಲ್ಲೂಕು ಮಟ್ಟದ ಸಗಟು ಗೋದಾಮುಗಳಿಗೆ ಮತ್ತು ಸಗಟು ಗೋದಾಮುಗಳಿಂದ 
ನ್ಯಾಯಬೆಲೆ ಅಂಗಡಿಗೆ ಅಕ್ಕಿ ಮತ್ತು ಗೋಧಿ ದಾಸ್ತಾನನ್ನು ಸಾಗಾಣೆ ಮಾಡಿದ ಬಾಬ್ತು ಮತ್ತು ಭಾರ ಎತ್ತುವ ಮತ್ತು ಇಳಿಸುವ ಖರ್ಚನ್ನು 
ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಈ ನಡವಳಿಗೆ ಲಗತ್ತಿಸಿರುವ ಅನುಭಂಧ-2 ತ:ಖ್ತೆಯಲ್ಲಿ ತೋರಿಸಿರುವ ದರದಲ್ಲಿ ಪತಿ ತಿಂಗಳು ಸಗಟು 
ನಾಮಿನಿದಾರರಿಗೆ ಮತ್ತು ನ್ಯಾಯಬೆಲೆ ಅ೦ಗಡಿ ಮಾಲೀಕರಿಗೆ ಬಿಡುಗಡೆ ಮಾಡತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎ.ಆರ್‌. ವಿಜಯಾನಂದ ಶರ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆಹಾರ, ನಾಗರೀಕ ಸರಬರಾಜು ಮತ್ತು ಗಾಹಕರ ವ್ಯವಹಾರಗಳ ಇಲಾಖೆ 


೨೪೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ 


ಭಾಗ-೧ 





STATEMENT SHOWING THE DISTANCE OF WHOLESALE POINTS FROM THE GODOWNS 





































































































OF FOOD CORPORATION OF INDIA - ANNEXURE -1 
1- 3 Kilometer from the FCl godown: Tender 
Sl.No. ಸ ತು ಭತ Place of District Distance Rate/km Total Remarks 
Point 
1 K.R.Nagar Mysore 0.5 33.50 16.75 abnormal 
2 Bagalkot (IRA) Bagalkot 1 4.00 4.00 
3 Bidar Bidar 1 11.00 11.00 
4 Davanagere (IRA) Davanagere 2 5.25 10.50 
5 Davanagere Urban Davanagere 2 5.25 10.50 
6 Harihara Urban Davanagere 1 5.25 5.25 
7 Harihara Rural Davanagere 1 5.25 5.25 
8 Bangarpet Kolar 1 6.00 6.00 
9 Koppala Koppala 3 3.50 10.50 
10 Nanjangudu Mysore 3 5.30 15.90 
11 Shimoga Urban Shimoga 2 0.85 1.70 
12 Bhadravathi Urban Shimoga 2 0.85 1.70 
13 Karwar Uttara Kannada 2.6 6.00 15.60 
14 Maddur Mandya 3.5 2.91 10.19 
4-8 Kilometer from FCI godown 
1 | Bagalkot Rural Bagalkot 6 21.00 126.00 | abnormal 
2 | Bijapur Bijapur 5 2.20 11.00 
3 | Bijapur IRA Bijapura 8 2.20 17.60 
4 | Chitradurga Rural Chitradurga 4.5 0.65 2.93 
5 | Chitradurga IRA Chitradurga 4.5 0.65 2.93 
6 | Mangalore Dakshina Kannada 8 1.27 10.16 
7 | Mangalore IRA Dakshina Kannada 8 2.10 16.80 
8 | Hubli Rural Dharwad 8 1.25 10.00 
9 | Hubli Urban Dharwad 6 1.80 10.80 
10 | Gadag Gadag 5 2.80 14.00 
11 | Hassan Rural Hassan 7 2.70 18.90 
12 | Hassan IRA Hassan 7 2.70 18.90 
13 | Raichur IRA Raichur 7 3.25 22.75 
14 | Raichur Rural Raichur 7 3.10 21.70 
15 | Shimoga Rural Shimoga 4 0.85 3.40 
16 | Bhadravathi Rural Shimoga 7 0.85 5.95 









































































































































ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ೨೪೬೭ 
Sl.No. Ka Place of District Distance Rate/km Total Remarks 
Point 
9-10 Kms from FCl godown: 
1 | Bellary Bellary 9 2.40 21.60 
2 | Mysore Rural Mysore 10 2.58 25.80 
3 | Mysore IRA Mysore 10 3.10 31.00 
4 | Tumkur Taluk Tumkur 10 0.53 5.30 
5 | Tumkur Urban Tumkur 10 0.53 5.30 
6 | Udupi Rural and IRA Udupi 9 2.22 19.98 
10 and above Kms from FCl godown: 
1 Jamakhandi Rural Bagalakote 72 0.50 36.00 
2 Jamakhandi IRA Bagalakote 72 0.50 36.00 
3 Badami Bagalakote 34 0.97 32.98 
4 Bilagi Bagalakote 30 0.97 29.10 
5 Mudhol Bagalakote 61 0.96 58.56 
6 Hundgunda Bagalakote 51 0.96 48.96 
7 Devanhalli Bangalore Rural 43 1.55 66.65 
8 Vijaypura Bangalore Rural 53 1.55 82.15 
9 Avathi Bangalore Rural 49 1.55 75.95 
10 Doddaballapura Bangalore Rural 52 1.45 75.40 
11 Hosakote Bangalore Rural 15 1.55 23.25 
12 Nelamangala Bangalore Rural 42 1.45 60.90 
13 Bangalore North Bangalore Urban 33.3 0.97 32.30 
14 Bangalore North IRA Bangalore Urban 17.7 1.60 28.32 
15 Bangalore South Bangalore Urban 22 1.60 35.20 
16 Bangalore East Bangalore Urban 11.3 1.65 18.65 
17 Anekal Bangalore Urban 46 1.54 70.84 
18 Belganum IRA Belgaum 13 1.50 19.50 
19 Belgaum Belgaum 13 1.50 19.50 
20 Khanapura Belgaum 50 0.74 37.00 
21 Hukkeri Belgaum 62 0.74 45.88 
22 Bylahongala Belgaum 58 0.74 42.92 
23 Savadatti Belgaum 60 1.50 90.00 
24 Ramadurga Belgaum 91 0.74 67.34 
25 Gokak Belgaum 79 0.74 58.46 









































































































































೨೪೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ಭಾಗ-೧ 
Sl.No. ಸ ಬು Place of District Distance Rate/km Total Remarks 
Point 
26 Chikkodi Belgaum 89 0.74 65.86 
27 Rayabagh Belgaum 112 0.74 82.88 
28 Athani Belgaum 83 0.74 61.42 
29 Kampli Bellary 52 0.70 36.40 
30 Hagari Bommanahalli Bellary 85 0.70 59.50 
31 Hospet Bellary 32 0.80 25.60 
32 Kudligi Bellary 93 0.70 65.10 
33 Sandur Bellary 50 0.80 40.00 
34 Siraguppa Bellary 59 0.70 41.30 
35 Balki Bidar 47 0.63 29.61 
36 Aurad Bidar 45 0.63 28.35 
37 Basavakalyana Bidar 89 0.55 48.95 
38 Humnabad Bidar 58 0.63 36.54 
39 Indi Bijapura 58 0.70 40.60 
40 Basavanabagewadi Bijapur 46 0.52 23.92 
41 Muddebihala Bijapur 82 0.44 36.08 
42 Sindhagi Bijapur 60 0.54 32.40 
43 Chamarajanagar Chamarajanagar 41 0.54 22.14 
44 Kollegala Chamarajanagar 66.6 0.44 29.30 
45 Gundlupet Chamarajanagar 39.5 0.63 24.89 
46 Yelandur Chamarajanagar 52 0.57 29.64 
47 Chikkaballapur Chikkaballapur 68 0.95 64.60 
48 Shidlaghatta Chikkaballapur 48 1.00 48.00 
49 Gowribidanur Chikkaballapur 103 0.78 80.34 
50 Chitamani Chikkaballapur 65 0.95 61.75 
51 Bagepalli Chikkaballapur 110 0.76 83.60 
52 Gudibande Chikkaballapur 102 0.76 77.52 
53 Chikkamagalur Chikkamagalur 59 0.80 47.20 
54 Chikkamagalur IRA Chikkamagalur 59 0.80 47.20 
55 Kadur Chikkamagalur 51 0.80 40.80 
56 Tarikere Chikkamagalur 19 1.35 25.65 
57 Mudigere Chikkamagalur 71 0.80 56.80 
58 Koppa Chikkamagalur 70 0.80 56.00 









































































































































ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ೨೪೬೯ 
Sl.No. Sa Place of District Distance Rate/km Total Remarks 
Point 
59 N.R.Pura Chikkamagalur 49 0.80 39.20 
60 Sringeri Chikkamagalur 100 0.80 80.00 
61 Hosadurga Chitradurga 68.5 0.65 44.53 
62 Holalkere Chitradurga 33 0.65 21.45 
63 Hiriyur Chitradurga 51 0.65 33.15 
64 Challakere Chitradurga 41 0.65 26.65 
65 Monakalmuru Chitradurga 91.5 0.65 59.48 
66 Bantwal Dakshina Kannada 26 1.04 27.04 
67 Puttur Dakshina Kannada 50 0.71 35.50 
68 Belthangadi Dakshina Kannada 58 0.71 41.18 
69 Sulya Dakshina Kannada 85 0.60 51.00 
70 Harapanahalli Davanagere 60 0.35 21.00 
71 Jagalur Davanagere 40 0.55 22.00 
72 Channagiri Davanagere 64 0.70 44.80 
73 Honnali Davanagere 59 0.70 41.30 
74 Dharwad Rural Dharwad 32 1.35 43.20 
75 Dharwad IRA Dharwad 32 0.75 24.00 
76 Navalgunda Dharwad 43 0.52 22.36 
77 Kundagol Dharwad 26 0.48 12.48 
78 Kalaghatagi Dharwad 33 0.52 17.16 
79 Mundargi Gadag 42 0.75 31.50 
80 Naragund Gadag 60 0.75 45.00 
81 Rona/Naregal Gadag 50 0.75 37.50 
82 Shirahatti Gadag 47 0.55 25.85 
83 Aland Gulbarga 48.5 0.70 33.95 
84 Jevergi Gulbarga 44.5 0.70 31.15 
85 Sedam Gulbarga 59 0.70 41.30 
86 Chittapur Gulbarga 51 0.70 35.70 
87 Chittapura IRA Gulbarga 34.7 0.70 24.29 
88 Afzalpura Gulbarga 55.5 0.70 38.85 
89 Chincholi Gulbarga 90.5 0.70 63.35 
90 Gulbarga Rural Gulbarga 10.5 1.25 13.13 
91 Gulbarga IRA Gulbarga 10.5 1.25 13.13 






































































































































೨೪೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ಭಾಗ-೧ 
Sl.No. ಬು ಬಟು Place of District Distance Rate/km Total Remarks 
Point 
92 Arasikere Hassan 51 0.82 41.82 
93 Arakalagudu Hassan 39 0.85 33.15 
94 Alur Hassan 19 1.35 25.65 
95 Belur Hassan 45 0.71 31.95 
96 Channarayapattana Hassan 45 0.80 36.00 
96 Sakaleshpura Hassan 45 0.80 36.00 
97 Holenarasipura Hassan 29 0.85 24.65 
98 Rannebennur Haveri 31 0.77 23.87 
99 Hanagal Haveri 94 0.34 31.96 
100 Savanur Haveri 71 0.36 25.56 
101 Byadagi Haveri 50 0.54 27.00 
102 Hirekerur Haveri 71 0.42 29.82 
103 Shiggov Haveri 70 0.41 28.70 
104 Madekeri Kodagu 35 1.10 38.50 
105 Virajapete Kodagu 51 1.00 51.00 
106 Somavarapete Kodagu 50 3.40 170.00 | abnormal 
107 Kolar Kolar 18 1.50 27.00 
108 Malur Kolar 32 1.25 40.00 
109 Mulabagalu Kolar 30 1.35 40.50 
110 Srinivasapura Kolar 43 1.25 53.75 
111 Gangavathi Koppala 65 0.87 56.55 
112 Kushtagi Koppala 90 0.87 78.30 
113 Yelburga Koppala 46 0.87 40.02 
114 Mandya Mandya 23 1.68 38.64 
115 Malavalli Mandya 31 0.77 23.87 
116 Nagamangala Mandya 49 0.57 27.93 
117 K.R.Pete Mandya 86 0.48 41.28 
118 Pandavapura Mandya 53 0.52 27.56 
119 Srirangapatna Mandya 52 0.52 27.04 
120 T.Narasipura Mysore 39 0.75 29.25 
121 Hunsur Mysore 25 1.14 28.50 
122 H.D.Kote Mysore 69 1.14 78.66 
123 Piriyapatna Mysore 40 0.62 24.80 


















































































































































ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ೨೪೭೧ 
Sl.No. a Place of District Distance Rate/km Total Remarks 
Point 
124 Devadurga Raichur 70 1.30 91.00 
125 Manvi Raichur 55 1.11 61.05 
126 Lingasagur Raichur 100 0.76 76.00 
127 Sindanur Raichur 98 0.75 73.50 
128 Ramanagar Taluk Ramanagara 34 0.87 29.58 
129 Channapatna Taluk Ramanagara 25 0.88 22.00 
130 Kanakapura Taluk Ramanagara 75 0.79 59.25 
131 Magadi Taluk Ramanagara 73 0.79 57.67 
132 Sagara Shimoga 72 0.85 61.20 
133 Thirthahalli Shimoga 63 0.85 53.55 
134 Shikaripura Shimoga 58 0.85 49.30 
135 Hosanagara Shimoga 64 0.85 54.40 
136 Soraba Shimoga 97 0.85 82.45 
137 Gubbi Tumkur 30 0.53 15.90 
138 Kunigal Tumkur 52 0.53 27.56 
139 Turuvekere Tumkur 88 0.53 46.64 
140 Tiptur Tumkur 95 0.53 50.35 
141 Chikkanayakanahalli Tumkur 84 0.53 44.52 
142 Sira Tumkur 51 0.53 27.03 
143 Koratagere Tumkur 35 0.53 18.55 
144 Madhugiri Tumkur 55 0.53 29.15 
145 Pavagada Tumkur 102 0.53 54.06 
146 Kundapura Udupi 36 0.90 32.40 
147 Karkala Udupi 45 0.72 32.40 
148 Haliyala Uttara Kannada 47 0.55 25.85 
149 Sirsi Uttara Kannada 103.7 0.43 44.59 
150 Kumuta Uttara Kannada 62.5 0.45 28.13 
151 Honnavar Uttara Kannada 88 0.41 36.08 
152 Bhatkala Uttara Kannada 87 0.48 41.76 
153 Siddapura Uttara Kannada 144.5 0.43 62.14 
154 Yellapura Uttara Kannada 72.5 0.43 31.18 
155 Mundagod Uttara Kannada 48.2 0.45 21.69 
156 Joida Uttara Kannada 79 0.55 43.45 
157 Ankola Uttara Kannada 33 0.70 23.10 
158 Yadagiri Yadagiri 116.5 0.70 81.55 
159 Shahapura Yadagiri 82.5 0.72 59.40 
160 Surapura Yadagiri 116.5 0.70 81.55 





























೨೪೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ 


ಭಾಗ-೧ 





ANNEXURE -2 


Cost to be incurred for transporting 100 quintala of 100೦601817 


































































































TABLE -1 
Cost of Diesel- per Km/Qtl. 
(Amount in rupees) 

Cost of Diesel per litre 51.00 

Average km/per litre 3 kms 

Average cost per km/ 

per load of 100 atls. 17.00 

Cost per quintal for 

one way distance 0.17 

TABLE -2 
Other Overhead expenditure: 
Shimoga Mangalore Gulbarga 

Salary to Driver 250.00 250.00 250.00 
Hamali charges 
at loading point 500.00 450.00 500.00 
Hamali charges 
at unloading point 600.00 600.00 500.00 
Margin/others 150.00 300.00 250.00 
Total expenses 1500.00 1600.00 1500.00 
Total expenses per 
quintal 15.00 16.00 15.00 
Average cost per 
Quintal 15.00 

















ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ 


೨೪೭೩ 





TABLE -3 





Distance - 


Diesel cost 


Expenditure towards 


Tramsportation 


































































































Kilometerwise for to and salary to driver, hamali cost for 
fro distance charges etc., per qtl 100 qtls. 
1 km 0.34 15.00 1534 
2 km 0.68 15.00 1568 
3 km 1.02 15.00 1602 
4 km 1.36 15.00 1636 
5 km 1.70 15.00 1670 
6 km 2.04 15.00 1704 
7 km 2.38 15.00 1738 
8 km 2.72 15.00 1772 
9 km 3.06 15.00 1806 
10 km 3.40 15.00 1840 
11 km 3.74 15.00 1874 
12 km 4.08 15.00 1908 
13 km 4.42 15.00 1942 
14 km 4.76 15.00 1976 
15 km 5.10 15.00 2010 
16 km 5.44 15.00 2044 
17 km 5.78 15.00 2078 
18 km 6.12 15.00 2112 
19 km 6.46 15.00 2146 
20 km 6.80 15.00 2180 
21 km 7.14 15.00 2214 
22 km 7.48 15.00 2248 
23 km 7.82 15.00 2282 
24 km 8.16 15.00 2316 
25 km 8.50 15.00 2350 
26 km 8.84 15.00 2384 
27 km 9.18 15.00 2418 
28 km 9.52 15.00 2452 
29 km 9.86 15.00 2486 
30 km 10.20 15.00 2520 
31 km 10.54 15.00 2554 

















೨೪೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ 


ಭಾಗ-೧ 











































































































Distance - Diesel cost Expenditure towards Tramsportation 
Kilometerwise for to and salary to driver, hamali cost for 
fro distance charges etc., per qtl 100 qtls. 
32 km 10.88 15.00 2588 
33 km 11.22 15.00 2622 
34 km 11.56 15.00 2656 
35 km 11.90 15.00 2690 
36 km 12.24 15.00 2724 
37 km 12.58 15.00 2758 
38 km 12.92 15.00 2792 
39 km 13.26 15.00 2826 
40 km 13.60 15.00 2860 
41 km 13.94 15.00 2894 
42 km 14.28 15.00 2928 
43 km 14.62 15.00 2962 
44 km 14.96 15.00 2996 
45 km 15.30 15.00 3030 
46 km 15.64 15.00 3064 
47 km 15.98 15.00 3098 
48 km 16.32 15.00 3132 
49 km 16.66 15.00 3166 
50 km 17.00 15.00 3200 
51 km 17.34 15.00 3234 
52 km 17.68 15.00 3268 
53 km 18.02 15.00 3302 
54 km 18.36 15.00 3336 
55 km 18.70 15.00 3370 
56 km 19.04 15.00 3404 
57 km 19.38 15.00 3438 
58 km 19.72 15.00 3472 
59 km 20.06 15.00 3506 
60 km 20.40 15.00 3540 
61 km 20.74 15.00 3574 
62 km 21.08 15.00 3608 
63 km 21.42 15.00 3642 

















ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ 


೨೪೭೫ 











































































































Distance - Diesel cost Expenditure towards Tramsportation 
Kilometerwise for to and salary to driver, hamali cost for 
fro distance charges etc., per qtl 100 qtls. 
64 km 21.76 15.00 3676 
65 km 22.10 15.00 3710 
66 km 22.44 15.00 3744 
67 km 22.78 15.00 3778 
68 km 23.12 15.00 3812 
69 km 23.46 15.00 3846 
70 km 23.80 15.00 3880 
71 km 24.14 15.00 3914 
72 km 24.48 15.00 3948 
73 km 24.82 15.00 3982 
74 km 25.16 15.00 4016 
75 km 25.50 15.00 4050 
76 km 25.84 15.00 4084 
77 km 26.18 15.00 4118 
78 km 26.52 15.00 4152 
79 km 26.86 15.00 4186 
80 km 27.20 15.00 4220 
81 km 27.54 15.00 4254 
82 km 27.88 15.00 4288 
83 km 28.22 15.00 4322 
84 km 28.56 15.00 4356 
85 km 28.90 15.00 4390 
86 km 29.24 15.00 4424 
87 km 29.58 15.00 4458 
88 km 29.92 15.00 4492 
89 km 30.26 15.00 4526 
90 km 30.60 15.00 4560 
91 km 30.94 15.00 4594 
92 km 31.28 15.00 4628 
93 km 31.62 15.00 4662 
94 km 31.96 15.00 4696 
95 km 32.30 15.00 4730 

















೨೪೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ 


ಭಾಗ-೧ 











































































































Distance - Diesel cost Expenditure towards Tramsportation 
Kilometerwise for to and salary to driver, hamali cost for 
fro distance charges etc., per qtl 100 qtls. 
96 km 32.64 15.00 4764 
97 km 32.98 15.00 4798 
98 km 33.32 15.00 4832 
99 km 33.66 15.00 4866 
100 km 34.00 15.00 4900 
101 km 34.34 15.00 4934 
102 km 34.68 15.00 4968 
103 km 35.02 15.00 5002 
104 km 35.36 15.00 5036 
105 km 35.70 15.00 5070 
106 km 36.04 15.00 5104 
107 km 36.38 15.00 5138 
108 km 36.72 15.00 5172 
109 km 37.06 15.00 5206 
110 km 37.40 15.00 5240 
111 km 37.74 15.00 5274 
112 km 38.08 15.00 5308 
113 km 38.42 15.00 5342 
114 km 38.76 15.00 5376 
115 km 39.10 15.00 5410 
116 km 39.44 15.00 5444 
117 km 39.78 15.00 5478 
118 km 40.12 15.00 5512 
119 km 40.46 15.00 5546 
120 km 40.80 15.00 5580 
121 km 41.14 15.00 5614 
122 km 41.48 15.00 5648 
123 km 41.82 15.00 5682 
124 km 42.16 15.00 5716 
125 km 42.50 15.00 5750 
126 km 42.84 15.00 5784 
127 km 43.18 15.00 5818 

















ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ೨೪೭೭ 













































































Distance - Diesel cost Expenditure towards Tramsportation 
Kilometerwise for to and salary to driver, hamali cost for 
fro distance charges etc., per qtl 100 qtls. 
128 km 43.52 15.00 5852 
129 km 43.86 15.00 5886 
130 km 44.20 15.00 5920 
131 km 44.54 15.00 5954 
132 km 44.88 15.00 5988 
133 km 45.22 15.00 6022 
134 km 45.56 15.00 6056 
135 km 45.90 15.00 6090 
136 km 46.24 15.00 6124 
137 km 46.58 15.00 6158 
138 km 46.92 15.00 6192 
139 km 47.26 15.00 6226 
140 km 47.60 15.00 6260 
141 km 47.94 15.00 6294 
142 km 48.28 15.00 6328 
143 km 48.62 15.00 6362 
144 km 48.96 15.00 6396 
145 km 49.30 15.00 6430 
146 km 49.64 15.00 6464 
147 km 49.98 15.00 6498 
148 km 50.32 15.00 6532 
149 km 50.66 15.00 6566 
150 km 51.00 15.00 6600 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌.ವಿಜಯಾನಂದ ಶರ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 1915 ಆಹಾರ, ನಾಗರೀಕ ಸರಬರಾಜು ಮತ್ತು ಗಾಹಕರ ವ್ಯವಹಾರಗಳ ಇಲಾಖೆ 


ಆಹಾರ, ನಾಗರೀಕ ಸರಬರಾಜು ಮತ್ತು ಗಾಹಕರ ವ್ಯವಹಾರಗಳ ಸಚಿವಾಲಯ 
ಹ 
ಸಂ. ಆನಾಸ 184 ಡಿಆರ್‌ಎ 2012 ಬೆ೦ಗಳೂರು, ದಿ:20.07.2012 
ತಿದ್ದುಪಡಿ ಆದೇಶ 


ವಿಷಯ : ಸಾರ್ವಜನಿಕ ವಿತರಣಾ ಪದ್ಧತಿಯಡಿಯಲ್ಲಿ ವಿತರಿಸುವ ಎ.ಪಿ.ಎಲ್‌ ಅಕ್ಕಿ ಮತ್ತು ಗೋಧಿಯ ಸಾಗಾಣಿಕೆ 
ವ್ಯವಸ್ಥೆಯನ್ನು ಪರಿಷ್ಕರಿಸಿ ದರವನ್ನು ನಿಗಧಿಪಡಿಸುವ ಬಗ್ಗೆ. 


ಉಲ್ಲೇಖ : ಸರ್ಕಾರದ ಆದೇಶ ಸಂಖ್ಯೆ: ಆನಾಸ 184 ಡಿಆರ್‌ಎ 2012, ದಿನಾಂಕ: 11.7.2012. 


೨೪೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ಭಾಗ-೧ 





ಸರ್ಕಾರದ ಆದೇಶ ಸಂಖ್ಯೆ ಆನಾಸ 184 ಡಿಆರ್‌ಎ 2012, ದಿನಾಂಕ: 11.7.2012ರಲ್ಲಿನ ಪು: 3ರಲ್ಲಿರುವ ತ:ಖ್ತೆಯಲ್ಲಿ 
ಗೋಧಿ ದರ ಪಟ್ಟಿಯ ಕ್ರಮ ಸಂಖ್ಯೆ: 3ರಲ್ಲಿ ರೂ. 639-00 ಬದಲಾಗಿ ರೂ. 630-00 ಎಂದು, ಕಮ ಸಂಖ್ಯೆ: 4(ಇ) ಬಾಬ್ರಿಗೆ 
ರೂ. 60.00ರ ಬದಲಾಗಿ ರೂ. 69.00 ಎಂದು; ಪುಟ ಸಂಖ್ಯೆ; 4ರ 3ನೇ ಸಾಲಿನಲ್ಲಿ ಗೋಧಿಗೆ ಪತಿ ಕ್ವಿಂಟಾಲ್‌ಗೆ ರೂ. 136.00ರ 
ಬದಲಾಗಿ ರೂ. 145-00 ಎಂದು; ಹಾಗೂ ಪುಟ 5ರ 5ನೇ ಸಾಲಿನಲ್ಲಿ ಗೋಧಿಗೆ ರೂ. 639-00ರ ಬದಲಾಗಿ ರೂ.630-00 ಎಂದು 
ತಿದ್ದಿಕೊಂಡು ಓದಿಕೊಳ್ಳತಕ್ಕದ್ದು. 


ಮೇಲಿನ ತಿದ್ದುಪಡಿಗಳನ್ನು ಹೊರತುಪಡಿಸಿ, ಉಳಿದಂತೆ ಯಾವುದೇ ಬದಲಾವಣೆಗಳಿರುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ 
ಸರ್ಕಾರದ ಅದೀನ ಕಾರ್ಯದರ್ಶಿ 
ಪಿ.ಆರ್‌. 1916 ಆಹಾರ, ನಾಗರೀಕ ಸರಬರಾಜು ಮತ್ತು ಗಾಹಕರ ವ್ಯವಹಾರಗಳ ಇಲಾಖೆ 


ಆಹಾರ, ನಾಗರೀಕ ಸರಬರಾಜು ಮತ್ತು ಗಾಹಕರ ವ್ಯವಹಾರಗಳ ಸಚಿವಾಲಯ 


ವಿಷಯ: ನ್ಯಾಯಬೆಲೆ ಅಂಗಡಿಗಳನ್ನು ನಡೆಸಲು ಪ್ರಾಧಿಕಾರ ಮಂಜೂರಾದ, ಸಹಕಾರ ಸಂಘಗಳ ನೊಂದಣಿ ಕಾಯ್ದೆ 1959ರ 
ಕೆಳಗೆ ನೊಂದಣಿಯಾದ ಸಹಕಾರ ಸಂಘಗಳಲ್ಲಿ, ಸಂಘಗಳ ನೊಂದಣಿ ಕಾಯ್ದೆ 1860 ಕೆಳಗೆ ನೊಂದಣಿಯಾದ ಸಂಘ- 
ಸಂಸ್ಥೆಗಳಲ್ಲಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ನೊಂದಣಿಯಾದ ಸ್ತೀ ಶಕ್ತಿ ಸಂಘಗಳಲ್ಲಿ ಮತ್ತು 
ಯುವಜನ ಸೇವಾ ಇಲಾಖೆಯಲ್ಲಿ ನೊಂದಣಿಯಾದ ಯುವಕ ಸಂಘಗಳಲ್ಲಿ, ಶೇಕಡ 60ರಷ್ಟು ಪಡಿತರ ಚೀಟಿದಾರರು 

ಅಥವಾ ಅವರ ಕುಟುಂಬದ ಸದಸ್ಯರನ್ನು ಕಡ್ಡಾಯವಾಗಿ ಸದಸ್ಯರನ್ನಾಗಿ ಮಾಡುವ ಬಗ್ಗೆ. 

ಪ್ರಸ್ತಾವನೆ: 

ನ್ಯಾಯಬೆಲೆ ಅಂಗಡಿಗಳನ್ನು ನಡೆಸಲು ಪ್ರಾಧಿಕಾರವನ್ನು ಸಹಕಾರ ಸಂಘಗಳ ನೊಂದಣಿ ಕಾಯ್ದೆ 1959ರ ಕೆಳಗೆ ನೊಂದಣಿಯಾದ 
ಸಹಕಾರ ಸಂಘಗಳಿಗೆ, ಸಂಘಗಳ ನೊಂದಣಿ ಕಾಯ್ದೆ 1860 ಕೆಳಗೆ ನೊಂದಣಿಯಾದ ಸಂಘ-ಸಂಸ್ಥೆಗಳಿಗೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 
ಇಲಾಖೆಯಲ್ಲಿ ನೊಂದಣಿಯಾದ ಸ್ತ್ರೀ ಶಕ್ತಿ ಸಂಘಗಳಿಗೆ ಮತ್ತು ಯುವಜನ ಸೇವಾ ಇಲಾಖೆಯಲ್ಲಿ ನೊಂದಣಿಯಾದ ಯುವಕ ಸಂಘಗಳಿಗೆ 
ನೀಡಲಾಗಿರುತ್ತದೆ. ಕರ್ನಾಟಕ ಅಗತ್ಯ ವಸ್ತುಗಳ (ಸಾರ್ವಜನಿಕ ವಿತರಣಾ ಪದ್ಧತಿ) ನಿಯಂತ್ರಣ ಆದೇಶ 1992ರ ಕಂಡಿಕೆ 6ರ ಕೆಳಗೆ ಆಧ್ಯತೆ 
ಪಡೆಯಲೋಸುಗ, ನಾಮಕಾವಸ್ಥೆ ಸಂಘ-ಸಂಸ್ಥೆಗಳನ್ನು ಕಟ್ಟಿಕೊಂಡು, ತಮ್ಮ ಕುಟುಂಬದ ಸದಸ್ಯರನ್ನು, ಸಂಬಂಧಿಕರನ್ನು ಮತ್ತು ಸ್ನೇಹಿತರನ್ನು 
ದಸ್ಯರನ್ನಾಗಿ ಮಾಡಿ, ನ್ಯಾಯಬೆಲೆ ಅಂಗಡಿ ಪ್ರಾಧಿಕಾರ ಪಡೆದು, ಆಹಾರಧಾನ್ಯ ಇತ್ಯಾದಿ ವಿತರಣೆ ಮಾಡುವಲ್ಲಿ, ಅಂತಹ ನಾಮಕಾವಸ್ತೆ ಸಂಘ- 


ಶಿ 


೦ಸ್ಥೆಗಳು ಅವ್ಯವಹಾರಗಳನ್ನು ಎಸಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 


ಸ 
ಸ 


ಆಹಾರಧಾನ್ಯಗಳು, ಸಕ್ಕರೆ ಹಾಗೂ ಸೀಮೆಎಣ್ಣೆ ಫಲಾನುಭವಿಗಳಿಗೆ ಕಾನೂನುಬದ್ಧವಾಗಿ ಮತ್ತು ಸಮಂಜಸವಾಗಿ ಸಾರ್ವಜನಿಕ ವಿತರಣಾ 
ವ್ಯವಸ್ಥೆಯಲ್ಲಿ ತಲುಪಬೇಕು ಎನ್ನುವ ಉದ್ದೇಶದಿಂದ ಸಂಘ-ಸಂಸ್ಥೆಗಳಿಗೆ ಆಧ್ಯತೆಯನ್ನು ಕರ್ನಾಟಕ ಅಗತ್ಯ ವಸ್ತುಗಳ (ಸಾರ್ವಜನಿಕ ವಿತರಣಾ 
ಪದ್ಧತಿ) ನಿಯಂತ್ರಣ ಆದೇಶ 1992ರ ಕಂಡಿಕೆ 6 ರಲ್ಲಿ ನೀಡಲಾಗಿರುತ್ತದೆ. ಆದರೆ, ಬೆರಳೆಣಿಕೆಯಷ್ಟು ಜನರು ಸಹಕಾರ ಸಂಘ, ಸ್ತ್ರೀ ಶಕ್ತಿ ಸಂಘ. 
ಯುವಕ ಸಂಘ ಇತ್ಯಾದಿ ಕಟ್ಟಕೊ೦ಡು, ನಿಜವಾದ ಫಲಾನುಭವಿಗಳನ್ನು ಅವುಗಳಿಂದ ಹೊರಗಿಟ್ಟಲ್ಲಿ, ಉದ್ದೇಶದ ಸಾಧನೆಯಾದಂತೆ ಆಗುವುದಿಲ್ಲ. 
ಆದಕಾರಣ, ನ್ಯಾಯಬೆಲೆ ಅಂಗಡಿಗಳನ್ನು ನಡೆಸಲು ಪ್ರಾಧಿಕಾರ ಹೊಂದಿದ, ಸಹಕಾರ ಸಂಘ ಕಾಯಿದೆ, 1959 ರ ಕೆಳಗೆ ನೊಂದಣಿಯಾದ ಎಲ್ಲಾ 
ಸಹಕಾರ ಸಂಘಗಳು, ಸಂಘ-ಸಂಸ್ಥೆಗಳ ಕಾಯ್ದೆ 1860 ನೊಂದಣಿಯಾದ ಸಂಘ-ಸಂಸ್ಥೆಗಳು, ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳು ಮತ್ತು 
ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯಲ್ಲಿ ನೊಂದಣಿಯಾದ ಯುವಜನ ಸೇವಾ ಸಂಘಗಳಲ್ಲಿ ಕನಿಷ್ಟ ಶೇಕಡಾ 60 ರಷ್ಟು ಬಿಪಿಎಲ್‌ 
ಕಾರ್ಡುದಾರರು ಅಥವಾ ಕುಟುಂಬದ ಸದಸ್ಯರು ಕಡ್ಡಾಯ ಸದಸ್ಯರಾಗಿರುವುದು ಅಗತ್ಯವಾಗಿರುತ್ತದೆ. ಆದಕಾರಣ, ಈ ಕೆಳಗಿನಂತೆ ಆದೇಶ 
ಮಾಡಲಾಗಿರುತ್ತದೆ. 


ಸರ್ಕಾರದ ಆದೇಶ ಸಂ: ಆನಾಸ 36 ಆನಾಸ 2011, ಬೆ೦ಗಳೂರು. ದಿನಾಂಕ: 18ನೇ ಜೂನ್‌ 2012. 


ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ ನ್ಯಾಯಬೆಲೆ ಅಂಗಡಿಗಳನ್ನು ನಡೆಸಲು ಪ್ರಾಧಿಕಾರ ಮಂಜೂರಾದ ಸಹಕಾರ 
ಸಂಘಗಳ ನೊಂದಣಿ ಕಾಯ್ದೆ 1959ರ ಕೆಳಗೆ ನೊಂದಣಿಯಾದ ಸಹಕಾರ ಸಂಘಗಳಲ್ಲಿ, ಸಂಘಗಳ ನೊಂದಣಿ ಕಾಯ್ದೆ 1860ರ ಕೆಳಗೆ 
ನೊಂದಣಿಯಾದ ಸಂಘ-ಸಂಸ್ಥೆಗಳಲ್ಲಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ನೊಂದಣಿಯಾದ ಸ್ತೀ ಶಕ್ತಿ ಸಂಘಗಳಲ್ಲಿ ಮತ್ತು 
ಯುವಜನ ಸೇವಾ ಇಲಾಖೆಯಲ್ಲಿ ನೊಂದಣಿಯಾದ ಯುವಕ ಸಂಘಗಳಲ್ಲಿ ಕನಿಷ್ಟ ಶೇಕಡ 60 ರಷ್ಟು ಬಿಪಿಎಲ್‌ ಪಡಿತರ ಚೀಟಿದಾರರು ಅಥವಾ 
ಅವರ ಕುಟುಂಬದ ಸದಸ್ಯರು, ಸದಸ್ಯರಾಗಿರುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಈ ಆದೇಶದ ದಿನಾಂಕದಿಂದ ಮುಂದಿನ 3 ತಿಂಗಳ ಅವಧಿಯಲ್ಲಿ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ೨೪೭೯ 





ಈ ಮೇಲಿನಂತೆ ಬಿಪಿಎಲ್‌ ಪಡಿತರ ಚೀಟಿದಾರರು ಅಥವಾ ಕುಟುಂಬದ ಸದಸ್ಯರನ್ನು ಈ ಮೇಲೆ ಹೇಳಿದಂತಹ ಸಂಘ-ಸಂಸ್ಥೆಗಳಲ್ಲಿ ಕಡ್ಡಾಯವಾಗಿ 
ಸದಸ್ಯರನ್ನಾಗಿ ಸೇರಿಸಿಕೊಳ್ಳತಕ್ಕದು. ತಪ್ಪಿದಲ್ಲಿ ಸಂಬಂಧಿಸಿದ ಜಿಲ್ಲಾಧಿಕಾರಿಗಳು ಅಂತಹ ಸಂಘ-ಸಂಸ್ಥೆಗಳಿಗೆ ನೀಡಿದ ಪ್ರಾಧಿಕಾರವನ್ನು ರದ್ದುಪಡಿಸಲು 
ಕ್ರಮ ತೆಗೆದುಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ 
ಪಿ.ಆರ್‌. 1918 ಸರ್ಕಾರದ ಅದೀನ ಕಾರ್ಯದರ್ಶಿ 
ಆಹಾರ, ನಾಗರೀಕ ಸರಬರಾಜು ಮತ್ತು ಗಾಹಕರ ವ್ಯವಹಾರಗಳ ಇಲಾಖೆ 


ಕಂದಾಯ ಸಚಿವಾಲಯ 
ವಿಷಯ : ಶ್ರೀ ಮಹಾದೇವಪ್ಪ ಸಾಸನೂರ, ತಹಶೀಲ್ದಾರ್‌, ಗುಲ್ಬರ್ಗಾ ಇವರ ಅಮಾನತ್ತು ಆದೇಶವನ್ನು ರದ್ದುಪಡಿಸುವ ಬಗ್ಗೆ. 


ಓದಲಾಗಿದೆ : () ಚುನಾವಣಾಧಿಕಾರಿ, ಕರ್ನಾಟಕ ವಿಧಾನ ಪರಿಷತ್‌ ಈಶಾನ್ಯ ಪದವೀಧರ ಮತಕ್ಷೇತ್ರ ಹಾಗೂ ಪ್ರಾದೇಶಿಕ 
ಆಯುಕ್ತರು, ಗುಲ್ಬರ್ಗಾ ವಿಭಾಗ, ಗುಲ್ಬರ್ಗಾ ಇವರ ನಡವಳಿ ಸಂಖ್ಯೆ: ಕಂ/ಪ್ರಾಆಗು/ಚುನಾವಣೆ/ 
58/20-12-13/2959 ದಿನಾಂಕ: 15-6-2012. 


(2) ಶ್ರೀ ಮಹಾದೇವಪ್ಪ ಸಾಸನೂರ, ತಹಶೀಲ್ದಾರ್‌, ಗುಲ್ಬರ್ಗಾ ಇವರು ಸರ್ಕಾರಕ್ಕೆ ಸಲ್ಲಿಸಿರುವ 
ದಿನಾಂಕ: 22-6-2012ರ ವಿವರಣೆ ಮನವಿ. 


ಪ್ರಸ್ತಾವನೆ : 


ಮೇಲೆ ಓದಲಾದ ಕ್ರಮ ಸಂಖ್ಯೆ: (1) ರ ದಿನಾಂಕ: 15-6-2012ರ ನಡವಳಿಯಲ್ಲಿ, ಕರ್ನಾಟಕ ವಿಧಾನ ಸಭಾ ಪರಿಷತ್‌ ಈಶಾನ್ಯ 
ಪದವೀಧರರ ಕ್ಷೇತ್ರ ಚುನಾವಣೆಯಲ್ಲಿನ ಮತಗಟ್ಟೆ ಸಂಖ್ಯೆ:37 ನ್ನು ಸರ್ಕಾರಿ ಹಿರಿಯ ಪಾಥಮಿಕ ಶಾಲೆ ಐಯರವಾಡಿ ಕಟ್ಟಡದಲ್ಲಿ ಸ್ಥಾಪಿಸುವ 
ಬದಲಾಗಿ ಹೆಚ್‌.ಕೆ.ಇ ಪೌಢಶಾಲೆಯಲ್ಲಿ ತಪ್ಪಾಗಿ ಸ್ಥಾಪಿಸಲಾಗಿರುವುದಕ್ಕೆ ದಿನಾಂಕ: 10-06-2012 ರಂದು ನಡೆದ ಮತದಾನವು ಅನೂರ್ಜಿತವೆಂದು 
ಪರಿಗಣಿಸಿ ಚುನಾವಣಾಧಿಕಾರಿಗಳು ಮರುಮತದಾನಕ್ಕೆ ಆದೇಶಿಸಿದ ಪಯತ್ನ ಸದರಿ ಮತ ಗಟ್ಟೆಯಲ್ಲಿ ದಿನಾಂಕ: 12-06-2012 ರಂದು ಮತದಾನ 
ಪಾರಂಭಿಸಲಾಗಿರುತ್ತದೆ. ಈ ಅವ್ಯವಸ್ಥೆಗೆ ಕಾರಣರಾರು ಎಂಬುದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿ ಹಾಗೂ ಸಿಬ್ಬಂದಿಯವರಿಂದ ಏವರಣೆ ಪಡೆದು 
ಶ್ರೀ ಮಹಾದೇವಪ್ಪ ಸಾಸನೂರ, ತಹಶೀಲ್ದಾರ್‌, ಗುಲ್ಬರ್ಗಾ, ಶ್ರೀ ಸಂಗಮೇಶ, ಉಪ ತಹಶೀಲ್ದಾರ್‌, ನಾಡಕಛೇರಿ, ಕಮಲಾಪುರ, ಶೀ ಮಂಜುನಾಥ, 
ಗಾಮಲೆಕ್ಕಪಾಲರು ಇವರುಗಳು ಖುದ್ದಾಗಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಒಂದು ಖಚಿತವಾದ ವರದಿಯನ್ನು ಮೇಲಾಧಿಕಾರಿಗಳಿಗೆ ಸಲ್ಲಿಸದೇ 
ಇರುವುದರಿಂದ ಚುನಾವಣೆಯಂತಹ ಮಹತ್ವದ ಕಾರ್ಯ ನಿರ್ವಹಿಸುವಲ್ಲಿ ನಿರ್ಲಕ್ಷ್ಯತನ ಹಾಗೂ ಬೇಜವಾಬ್ದಾರಿತನ ತೋರಿಸಿ ಕರ್ನಾಟಕ ನಾಗರೀಕ 
ಸೇವೆ (ನಡತೆ) ನಿಯಮಗಳು 1966 ರ ನಿಯಮ 3(0(10(1॥) ರಲ್ಲಿ ಉಲ್ಲಂಘಿಸಿ ಸರ್ಕಾರಿ ನೌಕರರಿಗೆ ಸಲ್ಲದ ರೀತಿಯಲ್ಲಿ ವರ್ತಿಸಿರುವ ಗಂಭೀರ 
ಸ್ವರೂಪದ ಆರೋಪ ವೆಸಗಿರುವುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡುಬಂದ ಪಯುಕ್ತ ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌ 10 ಎಸ್‌ಡಿಇ 
2006, ದಿನಾಂಕ: 25-01-2007 ರನ್ವಯ ಗೂಪ್‌-ಬಿ ಹುದ್ದೆಯ ಅಧಿಕಾರಿಯನ್ನು ಅಮಾನತ್ತಿನಲ್ಲಿಡುವ ಅಧಿಕಾರ ಪಾದೇಶಿಕ ಆಯುಕ್ತರಿಗೆ 
ಹಸ್ತಾಂತರಿಸಿರುವ ಪಯುಕ್ತ ಶೀ ಮಹಾದೇವಪ್ಪ ಸಾಸನೂರ, ತಹಶೀಲ್ದಾರ್‌, ಗುಲ್ಬರ್ಗಾ, ಶೀ ಸಂಗಮೇಶ, ಉಪ ತಹಶೀಲ್ದಾರ್‌, ನಾಡಕಛೇರಿ, 
ಕಮಲಾಪುರ, ಶೀ ಮಂಜುನಾಥ, ಗಾಮಲೆಕ್ಕಪಾಲಕರು ಇವರುಗಳ ಮೇಲೆ ಹೊರಿಸಿದ ಆರೋಪಗಳ ಬಗ್ಗೆ ಇಲಾಖಾ ವಿಚಾರಣೆ ಕಾಯ್ದಿರಿಸಿ 
ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು (ವರ್ಗೀಕರಣ, ನಿಯಂತಣ ಮತ್ತು ಮೇಲ್ಮನವಿ) 1957 ರ ನಿಯಮ 10(1)(ಡಿ) ರನ್ವಯ ತಕ್ಷಣದಿಂದ 
ಜಾರಿಗೆ ಬರುವಂತೆ ಅವರುಗಳನ್ನು ಸೇವೆಯಿ೦ದ ಅಮಾನತ್ತುಗೊಳಿಸಲಾಗಿದೆ. 


ಮೇಲೆ ಓದಲಾದ ಕ್ರಮ ಸಂಖ್ಯೆ: (2) ರ ದಿನಾಂಕ: 22-6-2012 ರ ವಿವರಣೆ ಪತ್ರದಲ್ಲಿ, ಶೀ ಮಹಾದೇವಪ್ಪ ಸಾಸನೂರ, ತಹಶೀಲ್ದಾರ್‌, 
ಗುಲ್ಬರ್ಗಾ (ಪ್ರಸ್ತುತ ಅಮಾನತ್ತಿನಲ್ಲಿ) ಇವರು ಸದರಿ ಆದೇಶದ ವಿರುದ್ದ ಸರ್ಕಾರದ ಪಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ ಇವರಿಗೆ 
ಲಿಖಿತ ಹೇಳಿಕೆಯನ್ನು ಸಲ್ಲಿಸಿರುತ್ತಾರೆ. ಸದರಿ ಲಿಖಿತ ಹೇಳಿಕೆಯಲ್ಲಿ, ಸದರಿ ಚುನಾವಣೆಯ ಚುನಾವಣಾಧಿಕಾರಿ ಮತ್ತು ಸಹಾಯಕ 
ಚುನಾವಣಾಧಿಕಾರಿಗಳಾದ ಮಾನ್ಯ ಜಿಲ್ಲಾಧಿಕಾರಿಗಳು, ಗುಲ್ಬರ್ಗಾ ಇವರ ನಿರ್ದೇಶನದ ಮೇರೆಗೆ ದಿನಾ೦ಕ: 02-02-2012 ಹಾಗೂ 19-05-2012 
ರಂದು ಗುಲ್ಬರ್ಗಾ ತಾಲ್ಲೂಕು ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ 28 ಕ್ಷೇತ್ರ ಮತಗಟ್ಟೆಗಳಿಗೂ ಖುದ್ದಾಗಿ ಭೇಟಿ ನೀಡಿ ವಿವರ ವಾದ ವರದಿಯನ್ನು 
ಸಲ್ಲಿಸಿರುತ್ತಾರೆ. ಅದರಂತೆ, ಮತಗಟ್ಟೆಯು ಸುಸ್ಥಿತಿ ಮತ್ತು ಸುವ್ಯವಸ್ಥೆ ಯಲ್ಲಿರುವುದಾಗಿ ಹಾಗೂ ಸದರಿ ಮತಗಟ್ಟೆಯು ಸರ್ಕಾರಿ ಕನ್ನಡ ಹಿರಿಯ 
ಪಾಥಮಿಕ ಶಾಲೆ, ಐರವಾಡಿ ಗುಲ್ಬರ್ಗಾ ಎಂದು ವರದಿ ಸಲ್ಲಿಸಿರುತ್ತಾರೆ. ಈ ಮತಗಟ್ಟೆ ಶೀ ಸಂಗಮೇಶ ಉಪತಹಶೀಲ್ದಾರರು, ಕಮಲಾಪುರ 
ಇವರನ್ನು ರೂಟ್‌ ಅಧಿಕಾರಿ ಎಂದು ನೇಮಿಸಲಾಗಿತ್ತು. ಆದರೆ ಸದರಿಯವರು ನಿಗಧಿಪಡಿಸಿದ ಸರ್ಕಾರಿ ಕನ್ನಡ ಹಿರಿಯ ಪಾಥಮಿಕ ಶಾಲೆ, ಐರವಾಡಿ, 
ಗುಲ್ಬರ್ಗಾ ಇಲ್ಲಿಗೆ ಮತಗಟ್ಟೆ ಸಿಬ್ಬಂದಿ ಮತ್ತು ಮತಗಟ್ಟೆ ಸಾಮಗಿಗಳನ್ನು ತೆಗೆದುಕೊಂಡು ಹೋಗುವ ಬದಲು ಕನ್ನಡ ಹಿರಿಯ ಮಾದರಿಯ 


೨೪೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ಭಾಗ-೧ 





ಪಾಥಮಿಕ ಶಾಲೆ (ಹೆಚ್‌ಕೆಇ) ಐರವಾಡಿ, ಗುಲ್ಬರ್ಗಾ ಈ ಕಟ್ಟಡಕ್ಕೆ ತೆಗೆದುಕೊಂಡು ಹೋಗಿ ಇಟ್ಟಿರುತ್ತಾರೆ. ಈ ಬಗ್ಗೆ ಮತಗಟ್ಟೆ ಸಿಬ್ಬಂದಿಯಾಗಲೀ 
ರೂಟ್‌ ಅಧಿಕಾರಿಯವರಾಗಲೀ ನನ್ನ ಗಮನಕ್ಕೆ ತಂದಿರುವುದಿಲ್ಲ. ಹಾಗೂ ಮತಗಟ್ಟೆ ಅಧಿಕಾರಿಗಳೂ ಸಹ ಎಲ್ಲಾ ಸುವ್ಯವಸ್ಥಿತವಾಗಿದೆಯೆಂದು ಓಕೆ 
ರಿಪೋರ್ಟ್‌ ಸಹ ನೀಡಿರುತ್ತಾರೆ. ಈ ಕಾರಣಗಳಿಂದ ರೂಟ್‌ ಅಧಿಕಾರಿಗಳು ಮತ್ತು ಕಂದಾಯ ನಿರೀಕ್ಷಕ ಹಾಗೂ ಗಾಮಲೆಕ್ಕಿಗರಿಂದ 
ಲೋಪದೋಷವಾಗಿರುತ್ತದೆ ವಿನ: ನನ್ನಿಂದ ಯಾವುದೇ ಲೋಪದೋಷವಾಗಿರುವುದಿಲ್ಲ. ಆದ್ದರಿಂದ ಮಾನ್ಯ ಪಾದೇಶಿಕ ಆಯುಕ್ತರು, ಗುಲ್ಬರ್ಗಾ 
ಇವರು ಹೊರಡಿಸಿರುವ ಅಮಾನತ್ತಿನ ಆದೇಶದಿಂದ ಮುಕ್ತಗೊಳಿಸುವಂತೆ ಮತ್ತು ಸದರಿಯವರು ಇನ್ನು 6 ತಿಂಗಳೊಳಗಾಗಿ ಸೇವಾ ನಿವೃತ್ತಿ 
ಹೊಂದಲಿರುವುದರಿಂದ ಸದರಿ ಸ್ಥಳದಲ್ಲಿಯೇ ಮುಂದುವರೆಸಿ ಆದೇಶಿಸುವಂತೆ ಕೋರಿರುತ್ತಾರೆ. 


ಶೀ ಮಹಾದೇವಪ್ಪ ಸಾಸನೂರ, ತಹಶೀಲ್ದಾರ್‌, ಗುಲ್ಬರ್ಗಾ ಇವರು ಒದಗಿಸಿರುವ ರಕ್ಷಣಾ ಹೇಳಿಕೆಯಂತೆ ಹಾಗೂ ಪಾದೇಶಿಕ ಆಯುಕ್ತರು, 
ಗುಲ್ಬರ್ಗಾ ಇವರ ನಡವಳಿಯಲ್ಲಿ ತಿಳಿಸಿರುವಂತೆ ಮತಗಟ್ಟೆಯನ್ನು ನಿಗಧಿತ ಸ್ಥಳಕ್ಕೆ ವರ್ಗಾಯಿಸಿ ಶಾ೦ತಯುತವಾಗಿ ಮತದಾನವಾಗಿರುವುದು ಕಂಡು 
ಬರುತ್ತಿರುವ ಹಿನ್ನೆಲೆಯಲ್ಲಿ ಶೀ ಮಹಾದೇವಪ್ಪ ಸಾಸನೂರ, ತಹಶೀಲ್ದಾರ್‌, ಗುಲ್ಬರ್ಗಾ ಇವರ ವಿರುದ್ಧದ ಇಲಾಖಾ ವಿಚಾರಣೆ ಬಾಕಿ ಇರಿಸಿ 
ಸೇವೆಗೆ ಪುನರ್‌ಸ್ಸಾಪಿಸಿ ಯಥಾ ಸ್ಥಳದಲ್ಲೆ ಮುಂದುವರೆಸಲು ಸರ್ಕಾರವು ತೀರ್ಮಾನಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಕಂಇ 58 ಎಡಿಇ 2012, ಬೆಂಗಳೂರು ದಿನಾಂಕ: 3-7-2012. 


ಮೇಲೆ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ, ಶೀ ಮಹಾದೇವಪ್ಪ ಸಾಸನೂರ, ತಹಶೀಲ್ದಾರ್‌, ಗುಲ್ಬರ್ಗಾ ಇವರ ಅಮಾನತ್ತು 
ಆದೇಶವನ್ನು ರದ್ದುಪಡಿಸಿ, ಸೇವೆಗೆ ಪನರ್‌ಸ್ಥಾಪಿಸಿ ಇವರ ವಿರುದ್ಧದ ಇಲಾಖಾ ವಿಚಾರಣೆ ಬಾಕಿ ಇರಿಸಿ, ಯಥಾ ಸ್ಥಳದಲ್ಲೇ ಮುಂದುವರೆಸಿ 
ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ವಿ. ರಾಮಲಿಂಗಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1897 ಕಂದಾಯ ಇಲಾಖೆ (ಸೇವೆಗಳು-3). 


ಕಂದಾಯ ಸಚಿವಾಲಯ 
ಸಂಖ್ಯೆ: ಕಂಇ 35 ಎಎಸ್‌ಡಿ 2004 ಬೆಂಗಳೂರು, ದಿನಾಂಕ: 7-7-2012. 
ತಿದ್ದುಪಡಿ 
ಸರ್ಕಾರದ ಆದೇಶ ಸಂಖ್ಯೆ ಕಂಇ 35 ಎಎಸ್‌ಡಿ 2004 ದಿನಾ೦ಕ: 22-12-2012 ರಲ್ಲಿನ ಪ್ರಸ್ತಾವನೆಯ ನ೦ತರ "ಸರ್ಕಾರದ ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 35 ಎಎಸ್‌ಡಿ 2004, ಬೆಂಗಳೂರು, ದಿನಾಂಕ: 22-12-2012" ಎಂದು ನಮೂದಿಸಿರುವುದನ್ನು "ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 
35 ಎಎಸ್‌ಡಿ 2004, ಬೆಂಗಳೂರು ದಿನಾಂಕ: 22-6-2012" ಎಂದು ಸರಿಪಡಿಸಿಕೊಂಡು ಹಾಗೂ ಆದೇಶ ಭಾಗದ ಮೊದಲನೇ ಪಾರಾದ 9ನೇ 


ಸಾಲಿನಲ್ಲಿ "ಕೋಲಾರ ಜಿಲ್ಲಾಧಿಕಾರಿಯವರ ಕಛೇರಿಯ ಕಛೇರಿ ಸಹಾಯಕರನ್ನು” ಎಂದು ನಮೂದಿಸಿರುವುದನ್ನು "ತಹಶೀಲ್ದಾರ್‌, ಶ್ರೀನಿವಾಸಪುರ 
ತಾಲ್ಲೂಕು" ಎಂದು ಸರಿಪಡಿಸಿಕೊಂಡು ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ವಿ. ರಾಮಲಿಂಗಯ್ಯ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1896 ಕಂದಾಯ ಇಲಾಖೆ (ಸೇವೆಗಳು-3). 


ಕಂದಾಯ ಸಚಿವಾಲಯ 
ವಿಷಯ : ಶ್ರೀ ಮಹಮ್ಮದ್‌ ಜುಬೇರ್‌, ತಹಶೀಲ್ದಾರ್‌, ಗ್ರೇಡ್‌-1 ಇವರಿಗೆ ಪೂರ್ವಾನ್ವಯವಾಗಿ ಬಡ್ತಿ ನೀಡಿ ತಹಶೀಲ್ದಾರ್‌, 
ಗ್ರೇಡ್‌-1 ವೃಂದದ ಜೇಷ್ಠತಾ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿ ಜೇಷ್ಠತೆಯನ್ನು ನಿಗಧಿಪಡಿಸುವ ಬಗ್ಗೆ. 
ಓದಲಾಗಿದೆ: 
(1) ಸರ್ಕಾರದ ಆದೇಶ ಸಂಖ್ಯೆ: ಕಂಇ 14 ಎಡಿಇ 2010 ದಿನಾಂಕ: 28-02-2012. 
(2) ಶ್ರೀ ಮಹಮ್ಮದ್‌ ಜುಬೇರ್‌ ಇವರ ಮನವಿ ಪತ್ರದ ದಿನಾಂಕ: 01-03-2012. 
(3) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಂಇ 98 ಎಎಸ್‌ಡಿ 2012 ದಿನಾಂಕ: 01-06-2012. 


(4) ಕರ್ನಾಟಕ ಲೋಕಸೇವಾ ಆಯೋಗದ ಸಹಮತಿ ಪತ್ರದ ದಿನಾಂಕ: 09.07.2012. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ೨೪೮೧ 





ಪ್ರಸ್ತಾವನೆ : 


ಮೇಲೆ ಓದಲಾದ ಕ್ರಮ ಸಂಖ್ಯೆ: (॥ ರ ಆದೇಶದಲ್ಲಿ ಶ್ರೀ, ಮಹಮ್ಮದ್‌ ಜುಬೇರ್‌ ಇವರ ಇಲಾಖಾ ವಿಚಾರಣೆಯಲ್ಲಿ ಸದರಿಯವರ ವಿರುದ್ಧದ 
ಆರೋಪಗಳು ಸಾಬೀತಾಗಿಲ್ಲದಿರುವುದರಿಂದ ಇಲಾಖಾ ವಿಚಾರಣೆಯನ್ನು ಮುಕ್ತಾಯಗೊಳಿಸಿ ಆದೇಶಿಸಲಾಗಿದೆ. 


ಮೇಲೆ ಓದಲಾದ ಕ್ರಮ ಸಂಖ್ಯೆ: (2)ರ ಶ್ರೀ, ಮಹಮ್ಮದ್‌ ಜುಬೇರ್‌ ಇವರು ತಮ್ಮ ವಿರುದ್ಧದ ಇಲಾಖಾ ವಿಚಾರಣೆ 
ಮುಕ್ತಾಯಗೊಂಡಿರುವುದರಿಂದ ತಹಶೀಲ್ದಾರ್‌, ಗೇಡ್‌-1 ವೃಂದಕ್ಕೆ ಬಡ್ತಿ ನೀಡುವಂತೆ ಕೋರಿರುತ್ತಾರೆ. 


ಮೇಲೆ ಓದಲಾದ ಕ್ರಮ ಸಂಖ್ಯೆ: (3)ರ ಸರ್ಕಾರದ ಅಧಿಸೂಚನೆಯಲ್ಲಿ ಶ್ರೀ ಮಹಮ್ಮದ್‌ ಜುಬೇರ್‌ ತಹಶೀಲ್ದಾರ್‌, ಗ್ರೇಡ್‌-1 
ರಾಣೆಬೆನ್ನೂರು ತಾಲ್ಲೂಕು (ಪ್ರಸ್ತುತ ಬ್ಯಾಡಗಿ ತಾಲ್ಲೂಕು ತಹಶೀಲ್ದಾರ್‌) ಇವರಿಗೆ ಕರ್ನಾಟಕ ನಾಗರೀಕ ಸೇವಾ (ಬಡ್ತಿ ವೇತನ ಮತ್ತು ನಿವೃತ್ತಿ 
ವೇತನದ ವಿನಿಯಮನ) ನಿಯಮಗಳು 1978ರ ನಿಯಮ 2(1)(ಎ)ರನ್ವಯ ದಿನಾಂಕ : 18-7-2011 ರಿಂದ ಪೂರ್ವನ್ವಯವಾಗಿ ಜಾರಿಗೆ ಬರುವಂತೆ 
ತಹಶೀಲ್ದಾರ್‌, ಗ್ರೇಡ್‌-1 ವೃಂದಕ್ಕೆ (ವೇತನ ಶ್ರೇಣಿ 28,100/-50,100) ಮುಂಬಡ್ತಿ ನೀಡಿ ಅವರು ಹಾಲಿ ಕಾರ್ಯನಿರ್ವಹಿಸುತ್ತಿದ್ದ ಸ್ಥಳದಲ್ಲಿ 
ಮುಂದುವರೆಸಿ ಆದೇಶಿಸಲಾಗಿದೆ. 


ಮೇಲೆ ಓದಲಾದ ಕ್ರಮ ಸಂಖ್ಯೆ(4)ರ ಪತ್ರದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗವು ಶ್ರೀ, ಮಹಮ್ಮದ್‌ ಜುಬೇರ್‌, ತಹಶೀಲ್ದಾರ್‌, 
ಗ್ರೇಡ್‌-2 ಇವರಿಗೆ ಗ್ರೇಡ್‌-1 ವೃಂದಕ್ಕೆ ಪೂರ್ವಾನ್ವಯವಾಗಿ ಬಡ್ತಿ ನೀಡುವ ಬಗ್ಗೆ ಸರ್ಕಾರದ ಪ್ರಸ್ತಾವನೆಗೆ ಸಹಮತಿ ನೀಡಿರುವ ಮೇರೆಗೆ ಶ್ರೀಯುತರ 
ಹೆಸರನ್ನು ಸೇರಿಸಿ ಜೇಷ್ಠತಾ ಪಟ್ಟಿಯನ್ನು ತಿದ್ದುಪಡಿ ಮಾಡಬೇಕಾಗಿರುವುದರಿಂದ ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಕಂಇ 98 ಎಎಸ್‌ಡಿ 2012, ಬೆಂಗಳೂರು ದಿನಾಂಕ: 13-07-2012. 


ಸರ್ಕಾರವು ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಂಇ 296 ಎಎಸ್‌ಡಿ 2011 
ದಿನಾಂಕ: 27-7-2011 ರಂದು ಪ್ರಕಟಿಸಲಾಗಿರುವ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯಲ್ಲಿ ತಹಶೀಲ್ದಾರ್‌ ಗ್ರೇಡ್‌-1 ವೃಂದದ ಕ್ರಮ ಸಂಖ್ಯೆ : 653 ರಲ್ಲಿ 
ಶ್ರೀಮತಿ ಬಿ.ವಿ. ಕೃಷ್ಣವೇಣಿ ಇವರ ನಂತರ ಕ್ರಮ ಸಂಖ್ಯೆ : 653ಎ) ರಲ್ಲಿ ಶ್ರೀ ಮಹಮ್ಮದ್‌ ಜುಬೇರ್‌ ಇವರಿಗೆ ತಹಶೀಲ್ದಾರ್‌ ಗ್ರೇಡ್‌-1 
ವೃಂದಕ್ಕೆ ದಿನಾಂಕ: 18-7-2011 ರಿಂದ ಪೂರ್ವಾನ್ವಯವಾಗುವಂತೆ ಬಡ್ತಿ ನೀಡಿ ಅವರ ಹೆಸರನ್ನು ಸೇರ್ಪಡೆ ಮಾಡಿ ಈ ಕೆಳಗಿನಂತೆ 


ಪ್ರಕಟಿಸಿ ಆದೇಶಿಸಲಾಗಿದೆ. 



































ತಹಶೀಲ್ದಾರ್‌, 
ಗ್ರೇಡ್‌-1 
ತಾತ್ಕಾಲಿಕ ಅಧಿಕಾರಿಯ ಪ.ಜಾ/ ಅಧಿಕಾರಿ ಸೇವೆಗೆ 
ಕ್ರ ಜನ್ಮ ದಿನಾಂಕ ಅರ್ಹತಾ ದಿನಾಂಕ ಷರಾ 
ಡೆ ಜೇಷ್ಠತಾ ಹೆಸರು ಪ.ಪಂ ಸೇರಿದ ದಿನಾಂಕ 
ik ಪಟ್ಟಿಯಲ್ಲಿನ 
ಕ್ರಮ ಸಂಖ್ಯೆ. 
ಶ್ರೀ, ಮಹಮದ್‌ ತಹಶೀಲ್ದಾರ್‌, 
653(ಎ) | —— 01-06-1972 04-02-2006 18-07-2011 
1 ಜುಬೇರ್‌ ಗೇಡ್‌-1 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ವಿ. ರಾಮಲಿಂಗಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1891 ಕಂದಾಯ ಇಲಾಖೆ (ಸೇವೆಗಳು-3). 
ಶಿಕ್ಷಣ ಸಚಿವಾಲಯ 
ವಿಷಯ: ಸರ್ಕಾರಿ ಜಿಲ್ಲಾ ಮುದ್ರಣಾಲಯ, ಮಡಿಕೇರಿ ಇಲ್ಲಿನ ಕಟ್ಟಡವನ್ನು ದುರಸ್ಥಿಗೊಳಿಸಿ ಪುಸ್ತಕ ಮಳಿಗೆ, ಲೇಖನ 
ಸಾಮಗ್ರಿ ಮಳಿಗೆ ಮತ್ತು ಗ್ರಂಥಾಲಯವನ್ನು ಸ್ಥಾಪಿಸಿ ಸ್ಥಳೀಯ ಸಾರ್ವಜನಿಕರಿಗೆ ಉಪಯುಕ್ತವಾಗುವಂತೆ 


ಮಾಡುವ ಕುರಿತು. 


ಓದಲಾಗಿದೆ: ನಿರ್ದೇಶಕರು, ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ನಿರ್ದೇಶನಾಲಯ ರವರ ಪತ್ರ 
ಸಂಖ್ಯೆ : ಡಿಪಿಎಸ್‌/ಪಿಎಲ್‌ಜಿ/06/ಪಿ-3772/2010-11, ದಿನಾಂಕ : 12-03-2012. 





೨೪೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ಭಾಗ-೧ 





ಪ್ರಸ್ತಾವನೆ: 

1. ಮೇಲೆ (1) ರಲ್ಲಿ ಓದಲಾದ ನಿರ್ದೇಶಕರು, ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ನಿರ್ದೇಶನಾಲಯ ರವರು 
ದಿನಾಂಕ : 12-03-2012 ರಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಸಿ ಸರ್ಕಾರಿ ಜಿಲ್ಲಾ ಮುದ್ರಣಾಲಯ, ಮಡಿಕೇರಿ ಇಲ್ಲಿನ ಕಟ್ಟಡ ತೀವ್ರ ಶಿಥಿಲ ವ್ಯವಸ್ಥೆಯಲ್ಲಿ 
ಇರುವುದರಿಂದ 2011-12 ರ ಯೋಜನಾ ಕಾರ್ಯಕ್ರಮದಡಿಯಲ್ಲಿ ರೂ. 12.00 ಲಕ್ಷ ವೆಚ್ಚದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ದುರಸ್ತಿ 
ಮಾಡಿಸಲಾಗುತ್ತಿದ್ದು, ಈ ಮುದ್ರಣಾಲಯದಲ್ಲಿ ಸಣ್ಣ ಪ್ರಮಾಣದ ಡಿಜಿಟಲ್‌ ಮುದ್ರಣ ಕೆಲಸ ಕೈಗೊಳ್ಳಲು ಕ್ರಮ ವಹಿಸಲಾಗುತ್ತಿದೆಯೆಂದು 
ತಿಳಿಸಿರುತ್ತಾರೆ. ಉಡುಪಿ, ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಗಳ ಕಛೇರಿಗಳಿಗೆ ಬೇಕಾಗುವ ನಮೂನೆಗಳನ್ನು ಮತ್ತು ಲೇಖನ ಸಾಮಗಿಗಳನ್ನು 
ಈ ಮುದ್ರಣಾಲಯದಲ್ಲಿ ಶೇಖರಿಸಿಕೊ೦ಡು, ರವಾನಿಸುವುದರ ಬಗ್ಗೆ ಯೋಜಿಸಲಾಗಿದ್ದು ಇಲ್ಲಿಗೆ ಬೇಕಾಗುವ ನಮೂನೆಗಳನ್ನು ಸರ್ಕಾರಿ ವಿಭಾಗೀಯ 
ಮುದ್ರಣಾಲಯ, ಮೈಸೂರಿನಿಂದ ಹಾಗೂ ಲೇಖನ ಸಾಮಗ್ರಿಗಳನ್ನು ಸರ್ಕಾರಿ ಲೇಖನ ಸಾಮಗ್ರಿ ಮಳಿಗೆ, ಬೆಂಗಳೂರು ಇಲ್ಲಿಂದ ಒಟ್ಟಗೆ 
ಸಾಗಿಸಲಾಗುವುದೆಂದು ತಿಳಿಸುತ್ತಾ ಇಲ್ಲಿನ ಸಾರ್ವಜನಿಕರ ಅನುಕೂಲಕ್ಕಾಗಿ ಸರ್ಕಾರಿ ಪುಸ್ತಕ ಮಳಿಗೆಯನ್ನು ಸ್ಥಾಪಿಸಲು ಯೋಜಿಸಲಾಗಿದ್ದು ಈ ಎಲ್ಲಾ 
ಶಾಖೆಗಳ ಹಾಗೂ ಕೆಲಸ ಕಾರ್ಯಗಳಿಗೆ ಬೇಕಾಗುವ ಸಿಬ್ಬಂದಿಯನ್ನು ಮಾತ್ರ ಉಳಿಸಿಕೊಂಡು ಮಿಕ್ಕ ಹುದ್ದೆಗಳನ್ನು ಸ್ಥಳಾ೦ತರಿಸಲು, ಪುನರ್‌ 
ಪದನಾಮೀಗೊಳಿಸಲು ಹಾಗೂ ರದ್ದುಪಡಿಸಲು ಪಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಉದ್ದೇಶಿತ ಸಿಬ್ಬಂದಿಗಳ ಸ್ಥಳಾ೦ತರ, ಪುನರ್‌ ಪದನಾಮ ಹಾಗೂ 
ರದ್ದುಗೊಳಿಸಲು ಹಾಗೂ ಒಂದು ಸರ್ಕಾರಿ ಪುಸ್ತಕ ಮಳಿಗೆ ಮತ್ತು ಒಂದು ಸರ್ಕಾರಿ ಲೇಖನ ಸಾಮಗ್ರಿ ಮಳಿಗೆ ಸ್ಥಾಪಿಸುವ ಬಗ್ಗೆ ಆದೇಶಿಸುವಂತೆ 
ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

2. ನಿರ್ದೇಶಕರು, ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ನಿರ್ದೇಶನಾಲಯ ರವರ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ 
ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ : ಇಡಿ 69 ಇಎಸ್‌ಡಬ್ಲ್ಯೂ 2012, ಬೆ೦ಗಳೂರು, ದಿನಾಂಕ : 12ನೇ ಜುಲೈ 2012. 

3. ಮಡಿಕೇರಿಯ ಸರ್ಕಾರಿ ಜಿಲ್ಲಾ ಮುದ್ರಣಾಲಯದಲ್ಲಿ ಇಲ್ಲಿಗೆ ಮಂಜೂರಾದ 49 ಹುದ್ದೆಗಳ ಪೈಕಿ ಅನಗತ್ಯವಾಗಿರುವ 26 ಹುದ್ದೆಗಳನ್ನು 
ಅನುಬಂಧ-3 ರಲ್ಲಿ ತೋರಿಸಿರುವಂತೆ ರದ್ದುಪಡಿಸಿದೆ. ಹಾಗೂ ಆಡಳಿತಾತ್ಮಕ ದೃಷ್ಟಿಯಿಂದ ಅನುಬಂಧದಲ್ಲಿ 1 ಹಾಗೂ 2 ರಲ್ಲಿ ತೋರಿಸಿರುವಂತೆ 
ಹುದ್ದೆಗಳನ್ನು ಸ್ಥಳಾಂತರಿಸಿ ಹಾಗೂ ಹುದ್ದೆಗಳ ಪದನಾಮವನ್ನು ಬದಲಾಯಿಸಿ ಆದೇಶಿಸಿದೆ. 

4. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 666 ವೆಚ್ಚ-8, 2012, ದಿನಾಂಕ : 25-06-2012 ರಲ್ಲಿ ನೀಡಿರುವ 
ಸಹಮತಿಯ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಬಿ. ಪಟಗಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸಾಮಾನ್ಯ) 















































ಶಿಕ್ಷಣ ಇಲಾಖೆ 
ಅನುಬಂಧ - 1 
ಸರ್ಕಾರಿ ಜಿಲ್ಲಾ ಮುದ್ರಣಾಲಯ ಮಡಿಕೇರಿ ಇಲ್ಲಿಂದ ಸ್ಥಳಾಂತರಿಸಿರುವ ಹುದ್ದೆಗಳ ವಿವರ 
SL. NO OF POSTS TO BE SHIFTED 
DESIGNATION PAY SCALE 
NO. PLACE 
1 Assistant Director 10800-20025 1 Government Central Press Bangalore 
2 Supervisor 10000-18150 1 Government Central Press Bangalore 
ಅನುಬಂಧ - 2 
ಸರ್ಕಾರಿ ಜಿಲ್ಲಾ ಮುದ್ರಣಾಲಯ, ಮಡಿಕೇರಿ ಇಲ್ಲಿ ಮರುಪದನಾಮೀಕರಿಸಿರುವ ಹುದ್ದೆಗಳ ವಿವರ 
SL. NO OF POSTS TO BE 
DESIGNATION PAY SCALE PAY SCALE 
NO. REDESIGNATED 
1 Senior Proof Examiner 7275-13350 1 Posts as FDA (1) 7275-13350 
2 Junior Proof Examiner 5800-10500 1 Posts as SDA (|) 5800-10500 
3 Assistant Binder 5200-8200 5 Posts As Packers 4800-7275 























ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ೨೪೮೩ 





























ANNEXURE -3 
ಸರ್ಕಾರಿ ಜಿಲ್ಲಾ ಮುದ್ರಣಾಲಯ, ಮಡಿಕೇರಿ ಇಲ್ಲಿ ರದ್ದುಪಡಿಸಲಾದ ಹುದ್ದೆಗಳ ವಿವರ 

SL. NO OF POSTS TO 
lot DESIGNATION PAY SCALE ಟ್‌ 

1 Senior Compositor 8000-14800 3 

2 Senior Machine Minder 8000-14800 2 

3 Wireman 6250-12000 1 

4 Junior proof examiner 5800-10500 4 

5 Compositor 5800-10500 9 

6 Machine Minder 5800-10500 4 

7. Binder 5800-10500 3 























ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಬಿ. ಪಟಗಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸಾಮಾನ್ಯ) 
ಪಿ.ಆರ್‌. 2008 ಶಿಕ್ಷಣ ಇಲಾಖೆ 


ಆರ್ಥಿಕ ಸಚಿವಾಲಯ 


ವಿಷಯ: ಶೀ ಜವರೇಗೌಡ, ಲೆಕ್ಕಾಧೀಕ್ಷಕ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇವರ ಎರುದ್ಧ 
ಇಲಾಖಾ ವಿಚಾರಣೆಯನ್ನು ಸನ್ಮಾನ್ಯ ಉಪ ಲೋಕಾಯುಕ್ತರಿಗೆ ವಹಿಸುವ ಬಗ್ಗೆ. 


ಓದಲಾಗಿದೆ: 


ಡೆಪ್ಯುಟಿ ರಿಜಿಸಾರ್‌ ವಿಚಾರಣೆಗಳು-1, ಕರ್ನಾಟಕ ಲೋಕಾಯುಕ್ತ ಇವರ ಪತ ಸಂಖ್ಯೆಕಂಪ್ಲೇಂಟ್‌/ಉಪಲೋಕ್‌/ಎಂವೈಎಸ್‌- 
ಲು ಮ Rs ಣಿ 
525/2012/ಡಿಆರ್‌ಇ-1 ದಿನಾಂಕ:10.07.2012 ಮತ್ತು ಉಪ ಲೋಕಾಯುಕ್ತರ ವರದಿ ದಿ: 25.04.2012. 


ಡೆಪ್ಯುಟಿ ರಿಜಿಸ್ಟಾರ್‌ ವಿಚಾರಣೆಗಳು-1, ಕರ್ನಾಟಕ ಲೋಕಾಯುಕ್ತ ಇವರು ಮೇಲೆ ಓದಲಾದ ಪತದೊಂದಿಗೆ ಕಳುಹಿಸಿರುವ 
ದಿನಾ೦ಕ:25.04.2012ರ ಕರ್ನಾಟಕ ಲೋಕಾಯುಕ್ತ ಅಧಿನಿಯಮ 1984ರ ನಿಯಮ 12(3)ರ ಅಡಿಯಲ್ಲಿ ನೀಡಿರುವ ವರದಿಯಲ್ಲಿ ಶೀ ಜವರೇಗೌಡ, 
ಲೆಕ್ಕಾಧೀಕ್ಷಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ಅವರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ಹಾಸನ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಗ 
ಶ್ರೀ ಪಿ.ಎನ್‌.ವೆಂಕಟೇಶ, ಗುತ್ತಿಗೆದಾರರು, ಹಾಸನ ಇವರು ಲಾರಿಗಳಲ್ಲಿ ಸರಬರಾಜು ಮಾಡಿದ ಆಹಾರ ಪಡಿತರದ ಬಾಬ್ತು 2009ನೇ ಡಿಸೆಂಬರ್‌ 
ತಿಂಗಳ ಬಿಲ್‌ನ ಚೆಕ್‌ನ್ನು ನೀಡಲು ಅವರಿಂದ ರೂ.5000/-ಗಳ ಲಂಚ ಪಡೆಯುತ್ತಿದ್ದಾಗಲೇ ದಿ: 19.1.2010ರ೦ದು ಕರ್ನಾಟಕ ಲೋಕಾಯುಕ್ತ 
ಪೊಲೀಸ್‌ರ ಬಲೆಗೆ ಸಿಕ್ಕಿಬಿದ್ದಿದ್ದು ಈ ಬಗ್ಗೆ ನಡೆದ ಮುಂದಿನ ತನಿಖೆಯಿಂದಾಗಿ ಸಂಗ್ರಹವಾಗಿರುವ ಸಂಗತಿಗಳು, ಮಾಹಿತಿ, ದಾಖಲೆ ಆಧಾರಗಳಿಂದ 
ಸದರಿ ನೌಕರರು ಕರ್ನಾಟಕ ನಾಗರೀಕ ಸೇವಾ (ನಡತೆ) ನಿಯಮಗಳು 1966ರ ನಿಯಮ 3(1)ರಡಿಯಲ್ಲಿ ಉಕ್ತವಾದ ದುರ್ನಡತೆ ಎಸಗಿರುವುದು 
ಮೇಲ್ನೋಟಕ್ಕೆ ಸ್ಥಿರಪಟ್ಟದ್ದು ಸದರಿ ದುರ್ನಡತೆ ಸಂಬಂಧದಲ್ಲಿ ಅವರ ಎರುದ್ಧ ಶಿಸ್ತು ಕಮ ಜರುಗಿಸುವ ಬಗ್ಗೆ ವಿಚಾರಣೆ ನಡೆಸಲು ಕರ್ನಾಟಕ 
ನಾಗರೀಕ ಸೇವಾ (ವರ್ಗೀಕರಣ, ನಿಯಂತಣ ಮತ್ತು ಮೇಲ್ಮನವಿ) ನಿಯಮಾವಳಿ 1957ರ ನಿಯಮ 14-ಎ ರನ್ವಯ ಪ್ರಕರಣವನ್ನು ಉಪ 
ಲೋಕಾಯುಕ್ತ-! ಅವರಿಗೆ ವಹಿಸುವಂತೆ ಕೋರಿರುತ್ತಾರೆ. 


ಇದನ್ನು ಪರಿಶೀಲಿಸಿದ ಸರ್ಕಾರವು ಪಕರಣವನ್ನು ಪೂರ್ಣ ಪಮಾಣದ ವಿಚಾರಣೆಗಾಗಿ ಸನ್ಮಾನ್ಯ ಉಪ ಲೋಕಾಯುಕ್ತರಿಗೆ ವಹಿಸಲು 
ತೀರ್ಮಾನಿಸಿ ಮುಂದಿನಂತೆ ಆದೇಶಿಸುತ್ತದೆ. 


೨೪೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ಭಾಗ-೧ 





ಸರ್ಕಾರದ ಆದೇಶ ಸಂಖ್ಯೆ:ಆಇ 184 ರಾಲೆಪ 2012 ಬೆಂಗಳೂರು ದಿನಾಂಕ:23.07.2012 


ಪಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತಣ ಮತ್ತು ಮೇಲ್ಮನವಿ) 
ನಿಯಮಗಳು 1957ರ ನಿಯಮ14-ಎ ರಲ್ಲಿ ಪದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಶ್ರೀ ಜವರೇಗೌಡ, ಲೆಕ್ಕಾಧೀಕ್ಷಕರು, ರಾಜ್ಯ ಲೆಕ್ಕಪತ್ರ 
ಇಲಾಖೆ ಇವರ ಎರುದ್ಧ ಮೇಲೆ ಹೇಳಿದ ಆರೋಪಗಳ ಕುರಿತು ಪೂರ್ಣ ಪಮಾಣದ ವಿಚಾರಣೆಯನ್ನು ಸನ್ಮಾನ್ಯ ಉಪ ಲೋಕಾಯುಕ್ತ 
ಅವರ ಮೂಲಕ ನಡೆಯಬೇಕೆಂದು ಈ ಮೂಲಕ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಲಕ್ಷ ಣ 
ಬ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1937 ಆರ್ಥಿಕ ಇಲಾಖೆ (ಆಡಳಿತ & ಮುಂಗಡ) 


ಆಹಾರ, ನಾಗರಿಕ ಸರಬರಾಜು ಮತ್ತು ಗಾಹಕರ ವ್ಯವಹಾರಗಳ ಸಚಿವಾಲಯ 


ವಿಷಯ: ನಿರ್ದಿಷ್ಟ ಗುರಿಯ ಸಾರ್ವಜನಿಕ ವಿತರಣಾ ಪದ್ದತಿಯಡಿ ಕಾರ್ಯನಿರ್ವಹಿಸುತ್ತಿರುವ ಪಡಿತರ ವಸ್ತುಗಳ 
ಚಿಲ್ಲರೆ ಮಾರಾಟಗಾರರಿಗೆ ನೀಡಲಾಗುತ್ತಿರುವ ಅಕ್ಕಿಯ ಲಾಭಾಂಶ ದರವನ್ನು ಪರಿಷ್ಕರಿಸುವ ಬಗ್ಗೆ. 


ಓದಲಾಗಿದೆ: (1) ಸರ್ಕಾರದ ಆದೇಶ ಸಂಖ್ಯೆ:ಆನಾಸ 372 ಡಿಆರ್‌ಎ 05, ದಿನಾಂಕ:27.08.2008. 


(2) ಆಯುಕ್ತರು, ಆಹಾರ, ನಾಗರಿಕ ಸರಬರಾಜು ಮತ್ತು ಗಾಹಕರ ವ್ಯವಹಾರಗಳ ಇಲಾಖೆ ಇವರ ಪತ 
ಸಂಖ್ಯೆ ಸಿಎಫ್‌ಎಸ್‌:ಡಿಡಿ:॥॥ : 165/2005- 06, ದಿನಾ೦ಕ:08.02.2011. 


ಮೇಲೆ ಉಲ್ಲೇಖ(1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಚಿಲ್ಲರೆ ಮಾರಾಟಗಾರರಿಗೆ ನೀಡಲಾಗುತ್ತಿರುವ ಲಾಭಾಂಶವನ್ನು ಪತಿ 
ಕ್ವಿಂಟಾಲ್‌ ಅಕ್ಕಿಗೆ ರೂ.29/- ಎಂದು ನಿಗಧಿಪಡಿಸಲಾಗಿರುತ್ತದೆ. 


ಮೇಲೆ ಉಲ್ಲೇಖ (2) ರಲ್ಲಿ ಓದಲಾದ ಆಹಾರ, ನಾಗರಿಕ ಸರಬರಾಜು ಮತ್ತು ಗಾಹಕರ ವ್ಯವಹಾರಗಳ ಇಲಾಖೆಯ ಆಯುಕ್ತರ ಪತದಲ್ಲಿ 
ನ್ಯಾಯ ಬೆಲೆ ಅಂಗಡಿಗಳ ಮಾಲೀಕರು ಪತಿ ಕ್ವಿಂಟಾಲ್‌ ಆಹಾರಧಾನ್ಯದ ಎತ್ತುವಳಿ, ವಿತರಣೆಗೆ ಖರ್ಚು ಮಾಡುತ್ತಿರುವ ಬಂಡವಾಳದ ಮೇಲಿನ 
ಬಡ್ಡಿ, ಡಿ.ಡಿ ಕಮೀಷನ್‌, ತೂಕಮಾಡುವವರ ಸಂಬಳ, ನ್ಯಾಯ ಬೆಲೆ ಅಂಗಡಿಗಳ ಬಾಡಿಗೆ ವೆಚ್ಚ, ವಿದ್ಯುಚ್ಛಕ್ತಿ ವೆಚ್ಚ ಲೇಖನ ಸಾಮಗಿಗಳ ವೆಚ್ಚ, 
ಪಯಾಣ ವೆಚ್ಚ ಇತ್ಯಾದಿಗಳನ್ನು ಲೆಕ್ಕಹಾಕಿ ಪಸ್ತುತ ಚಿಲ್ಲರೆ ಮಾರಾಟಗಾರರಿಗೆ ನೀಡಲಾಗುತ್ತಿರುವ ಲಾಭಾಂಶಗಳನ್ನು ಹೆಚ್ಚಿಸುವಂತೆ ಕೋರಿರುತ್ತಾರೆ. 


ಆಯುಕ್ತರ ಪಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಿದೆ. 
ಆದೇಶ ಸಂಖ್ಯೆ: ಆನಾಸ 67 ಡಿಆರ್‌ಎ 2011, ಬೆಂಗಳೂರು ದಿನಾಂಕ : 10ನೇ ಆಗಸ್ಟ್‌, 2012 


ಪಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ನಿರ್ದಿಷ್ಟ ಗುರಿಯ ಸಾರ್ವಜನಿಕ ವಿತರಣಾ ಪದ್ಧತಿಯಡಿ ರಾಜ್ಯದ 
ಎಲ್ಲಾ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಪಡಿತರ ವಿತರಿಸುವ ಚಿಲ್ಲರೆ ಮಾರಾಟಗಾರರಿಗೆ ಪತಿ ಕ್ವಿಂಟಾಲ್‌ ಅಕ್ಕಿಯ ಚಿಲ್ಲರೆ ಲಾಭಾಂಶವನ್ನು 
ರೂ.29/- ರಿಂದ ರೂ.31/-(ಮೂವತ್ತೊಂದು ರೂಪಾಯಿಗಳು ಮಾತ) ಗಳಿಗೆ ಹೆಚ್ಚಿಸಲು ಸರ್ಕಾರದ ಮಂಜೂರಾತಿಯನ್ನು ನೀಡಲಾಗಿದೆ. 


ಈ ವೆಚ್ಚವನ್ನು 2012-13 ನೇ ಸಾಲಿನ ಲೆಕ್ಕ ಶೀರ್ಷಿಕೆ “2408-01-102-0-01” (ಯೋಜನೇತರ) ರಡಿಯಲ್ಲಿ ಭರಿಸತಕ್ಕದ್ದು. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ ಆಇ 598 ವೆಚ್ಚ-5/ 2012, ದಿನಾಂಕ: 26.06.2012 ರಲ್ಲಿ 
ನೀಡಿರುವ ಸಹಮತಿಯನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕದ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎ.ಆರ್‌. ವಿಜಯಾನಂದ ಶರ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ.ಆರ್‌. 1843 ಆಹಾರ, ನಾಗರಿಕ ಸರಬರಾಜು ಮತ್ತು ಗಾಹಕರ ವ್ಯವಹಾರಗಳ ಇಲಾಖೆ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ೨೪೮೫ 





ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ: ರಾಜ್ಯದ ಅಧೀನ ನ್ಯಾಯಾಲಯಗಳಲ್ಲಿ 32 ಸಾಫ್ಟ್‌ವೇರ್‌ ಟೆಕ್ನೀಷಿಯನ್ಸ್‌ ಹುದ್ದೆಗಳನ್ನು ಸೃಜಿಸುವ ಬಗ್ಗೆ. 


ಓದಲಾಗಿದೆ: ರಿಜಿಸ್ಟಾರ್‌ ಜನರಲ್‌, ಕರ್ನಾಟಕ ಉಚ್ಚ ನ್ಯಾಯಾಲಯ, ಬೆಂಗಳೂರು, ಇವರ ಪತ್ರ ಸಂಖ್ಯೆ: HCC.No.02/2009, 
ದಿನಾಂಕ: 02-01-2012. 


ಟಿ 
i 
2೭೬ 


ಮೇಲೆ ಓದಲಾದ ಪತ್ರದಲ್ಲಿ ರಿಜಿಸ್ಟಾರ್‌ ಜನರಲ್‌, ಕರ್ನಾಟಕ ಉಚ್ಚ ನ್ಯಾಯಾಲಯ, ಬೆಂಗಳೂರು, ಇವರು ರಾಜ್ಯದ ಅಧೀನ 
ನ್ಯಾಯಾಲಯಗಳಲ್ಲಿ ಗ್ರೂಪ್‌-ಎ ವೃಂದದ ರೂ... 14050-350-14400-400-16800-450-19500-525-22650-600-25050ರ ವೇತನ 
ಶ್ರೇಣಿಯಲ್ಲಿ 32 ಸಾಫ್ಟ್‌ವೇರ್‌ ಟೆಕ್ನೀಷಿಯನ್ಸ್‌ ಹುದ್ದೆಗಳ ಸೃಜನೆಗೆ ಪ್ರಸ್ತಾವನೆ ಸಲ್ಲಿಸಿ, ನ್ಯಾಯಾಲಯಗಳಲ್ಲಿ ಕಾನೂನು ಪ್ರಕ್ರಿಯಾ ಸಂಹಿತೆಗಳನ್ನು 
ಪಾಲಿಸುವ ಹಾಗೂ ಗೌಪ್ಯತೆಯನ್ನು ಕಾಪಾಡುವ ಅಗತ್ಯತೆ ಇರುವುದರಿಂದ, ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಂಡರೆ ಉಂಟಾಗುವ 


ಭಾದಕಗಳನ್ನು ವಿವರಿಸಿ, 32 ಸಾಫ್ಟ್‌ವೇರ್‌ ಟೆಕ್ನೀಷಿಯನ್ಸ್‌ ಹುದ್ದೆಗಳನ್ನು ಸೃಜಿಸುವಂತೆ ಕೋರಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 
ಆ ಮೇರೆಗೆ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಲಾ 28 ಎಲ್‌ಎಸಿ 2010 ಬೆಂಗಳೂರು, ದಿನಾಂಕ: 04-08-2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಮುಂದೆ ವೃಂದ ನಿರ್ವಹಣೆಯ ಸಂಬಂಧದಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆ 


ಇದೆ ಎಂಬುದನ್ನು ತಿಳಿಸುತ್ತಾ ರಾಜ್ಯದ ಅಧೀನ ನ್ಯಾಯಾಲಯಗಳಲ್ಲಿ ಗ್ರೂಪ್‌-ಎ ವೃಂದದಲ್ಲಿ 32 ಸಾಫ್ಟ್‌ವೇರ್‌ ಟೆಕ್ನೀಷಿಯನ್ಸ್‌ ಹುದ್ದೆಗಳನ್ನು 


ವೇತನ ಶ್ರೇಣಿ ರೂ. 14050- 350-14400-400-16800-450-19500-525-22650-600-25050 ರಂತೆ ಸೃಜಿಸಲು ಸರ್ಕಾರದ 
ಮಂಜೂರಾತಿ ನೀಡಿದೆ. 

ಈ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ "2014-00-105-0-01-003''ರ ಅಡಿ ಭರಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಆಇ 236 ವೆಚ್ಚ-10/2012, ದಿನಾಂಕ: 19-07-2012ರಲ್ಲಿ ನೀಡಿರುವ ಸಹಮತಿ 
ಮೇರೆಗೆ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಪಿ. ನಾಗರಾಜ 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಆಡಳಿತ-1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


LAW, JUSTICE & HUMAN RIGHTS SECRETARIAT 
Sub: Creation of 32 posts of Software Technicians in Sub-ordinate Courts of Karnataka. 


Read: (1) Letter No. HCC.No.02/2009 dated 02-01-2012 of the Registrar General of High 


Court, Bangalore. 


Preamble: 


In the letter read at (1) above, Registrar General of High Court, requested sanction for creation of 32 posts of Software 
technicians in “Group A” cadre in the scale of ¥ 14050-350-14400-400-16800-450-19500-525-22650-600-25050 stating that the 
services of the Software Technicians cannot be outsourced as the functioning of courts would be under certain procedural 


practices and some aspects being confidential in nature. 


In view of the facts stated above, the Government has examined the proposal. Hence this order. 


೨೪೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ಭಾಗ-೧ 





GOVERNMENT ORDER NO. LAW 28 LAC 2010, BANGALORE, DATED 4" August 2012 


In the circumstances explained in the preamble, Government has agreed to the proposal for creation of 32 posts of 
Software Technicians in Group ‘A’ cadre in the scale of ` 14050-350-14400-400-16800-450-19500-525-22650-600-25050 with an 


observation that it has the potential for cadre management related problems in future. 
This expenditure may be incurred with the Head of Account “ 2014-00-105-0-01-003 ” 


This order is issued with the concurrence of the Finance Department vide Note No. FD 236 Exp-10/2012, 
dt:19-07-2012 


By order and in the name of Governor of Karnataka, 
M.P. NAGARAJA 
Under Secretary 10 Government(Admn.1) 


P.R. 1906 Law, Justice & Human Rights Department. 


ಆರ್ಥಿಕ ಸಚಿವಾಲಯ 


ವಿಷಯ : ಶೀ ಡಿ.ಎಂ.ದೇವರಾಜ, ಪ್ರಥಮ ದರ್ಜೆ ಸಹಾಯಕ, ಖಜಾನೆ ಇಲಾಖೆ, ಇವರ ವಿರುದ್ಧ 
ಇಲಾಖಾ ವಿಚಾರಣೆಯನ್ನು ಸನ್ಮಾನ್ಯ ಉಪ ಲೋಕಾಯುಕ್ತರಿಗೆ ವಹಿಸುವ ಬಗ್ಗೆ. 


ಓದಲಾಗಿದೆ: 


ಅಪರ ನಿಬಂಧಕರು, ವಿಚಾರಣೆಗಳು-8 ಮತ್ತು ಕರ್ನಾಟಕ ಉಪ ಲೋಕಾಯುಕ್ತರು-1 ಬೆಂಗಳೂರು ಇವರ ವರದಿ ಪತ್ರ 
ಸo:Compt/uplok/ BD/703/2011/ARE-8, dt:02.07.2012. ಮತ್ತು 05.07.2012. 


ಅಪರ ನಿಬಂಧಕರು, (ವಿಚಾರಣೆಗಳು-8) ಕರ್ನಾಟಕ ಲೋಕಾಯುಕ್ತ ಇವರು ಮೇಲೆ ಓದಲಾದ ದಿ:05.07.2012.ರ ಪತದೊಂದಿಗೆ 
ಕಳುಹಿಸಿರುವ ಉಪ ಲೋಕಾಯುಕ್ತರು-1ರವರ ದಿನಾಂಕ: 02.07.2012ರ ಕರ್ನಾಟಕ ಲೋಕಾಯುಕ್ತ ಅಧಿನಿಯಮ 1984ರ ನಿಯಮ 12(3)ರ 
ಅಡಿಯಲ್ಲಿ ನೀಡಿರುವ ವರದಿಯಲ್ಲಿ ಶೀ ಡಿ.ಎಂ.ದೇವರಾಜ, ಪ್ರಥಮ ದರ್ಜೆ ಸಹಾಯಕ, ಖಜಾನೆ ಇಲಾಖೆ, ಅವರು ಜಿಲ್ಲಾ ಖಜಾನೆ, ಚಿತ್ರದುರ್ಗ 
ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಗ ಶೀ ಎನ್‌.ಎಸ್‌. ಮುರಳಿಧರರಾವ್‌ ಇವರ ವಾರ್ಷಿಕ ವೇತನದ ಬಡ್ತಿ ಬಿಲ್ಲನ್ನು ಪಾಸು ಮಾಡಲು ರೂ.2000/- 
ಗಳ ಲಂಚ ಕೇಳಿ ಅದನ್ನು ಪಡೆಯುತ್ತಿದ್ದಾಗಲೇ ದಿ:29.12.2010ರಂದು ಕರ್ನಾಟಕ ಲೋಕಾಯುಕ್ತರ ಪೊಲೀಸ್‌ ಬಲೆಗೆ ಸಿಕ್ಕಿಬಿದ್ದಿದ್ದು ಈ ಬಗ್ಗೆ ನಡೆದ 
ಮುಂದಿನ ತನಿಖೆಯಿಂದಾಗಿ ಸಂಗ್ರಹವಾಗಿರುವ ಸ೦ಗತಿಗಳು, ಮಾಹಿತಿ, ದಾಖಲೆ ಆಧಾರಗಳಿಂದ ಸದರಿ ನೌಕರರು ಕರ್ನಾಟಕ ನಾಗರೀಕ ಸೇವಾ 
(ನಡತೆ) ನಿಯಮಗಳು 1966ರ ನಿಯಮ 3(1)ರಡಿಯಲ್ಲಿ ಉಕ್ತವಾದ ದುರ್ನಡತೆ ಎಸಗಿರುವುದು ಮೇಲ್ನೋಟಕ್ಕೆ ಸ್ಥಿರಪಟ್ಟಿದ್ದು ಸದರಿ ದುರ್ನಡತೆ 
ಸಂಬಂಧದಲ್ಲಿ ಅವರ ಎರುದ್ಧ ಶಿಸ್ತು ಕಮ ಜರುಗಿಸುವ ಬಗ್ಗೆ ಇಲಾಖಾ ವಿಚಾರಣೆ ನಡೆಸಲು ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, 
ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ 1957ರ ನಿಯಮ14-ಎ ರನ್ವಯ ಪ್ರಕರಣವನ್ನು ಉಪ ಲೋಕಾಯುಕ್ತ-ಕ್ಕೆ ವಹಿಸುವಂತೆ 
ಕೋರಿರುತ್ತಾರೆ. 


ಇದನ್ನು ಪರಿಶೀಲಿಸಿದ ಸರ್ಕಾರವು ಪಕರಣವನ್ನು ಪೂರ್ಣ ಪಮಾಣದ ವಿಚಾರಣೆಗಾಗಿ ಸನ್ಮಾನ್ಯ ಉಪ ಲೋಕಾಯುಕ್ತರಿಗೆ ವಹಿಸಲು 
ತೀರ್ಮಾನಿಸಿ ಮುಂದಿನಂತೆ ಆದೇಶಿಸುತ್ತದೆ. 


ಸರ್ಕಾರದ ಆದೇಶ ಸಂಖ್ಯೆ:ಆಇ 127 ಅಖಇ 2012 ಬೆಂಗಳೂರು, ದಿನಾಂಕ:21-07-2012 


ಪಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತಣ ಮತ್ತು ಮೇಲ್ಮನವಿ) 
ನಿಯಮಗಳು 1957ರ ನಿಯಮ॥4-ಎ ರಲ್ಲಿ ಪದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಶೀ ಡಿ.ಎಂ.ದೇವರಾಜ, ಪ್ರಥಮ ದರ್ಜೆ 
ಸಹಾಯಕ, ಖಜಾನೆ ಇಲಾಖೆ, ಇವರ ವಿರುದ್ಧ ಮೇಲೆ ಹೇಳಿದ ಆರೋಪಗಳ ಕುರಿತು ಪೂರ್ಣ ಪಮಾಣದ ವಿಚಾರಣೆಯನ್ನು ಸನ್ಮಾನ್ಯ 
ಉಪ ಲೋಕಾಯುಕ್ತ ಅವರ ಮೂಲಕ ನಡೆಯಬೇಕೆಂದು ಈ ಮೂಲಕ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಲಕ್ಷ್ಮಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಪಿ.ಆರ್‌. 1886 ಆರ್ಥಿಕ ಇಲಾಖೆ(ಆಡಳಿತ & ಮುಂಗಡ) 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ೨೪೮೭ 





INFRASTRUCTURE DEVELOPMENT SECRETARIAT 


Sub: Release of Funds to M/s Feedback Infrastructure Services Pvt. Ltd. to carry out the Consultancy 
Services for “Institutional Strengthening & Sector Specific Inventory For PPP Mainstreaming ” 


for Tourism Department. 


Read: 1.G.ONo.ID 34ITS 2012 dated. 05.05.2012. 
2. Letter No. Nil did. 17.05.2012.from Feedback Infrastructure Services Private Ltd, Bangalore. 


3. D.O No. TD/74Prs/2012 dated 10.05.2012 from Principal Secretary to Govt. Tourism Department. 
Preamble: 


In the Government Order read at (1) above, IDD had sanctioned an amount of Rs. 2,25,000/- (inclusive of taxes) 


to M/s. Feedback Infrastructure Services Pvt. Ltd. towards the submission of Inception Report. 


In the letter read at (2) above, M/s. Feedback Infrastructure Services Pvt. Ltd. has submitted two invoices with a 
request to make early payment vide nos. 009 /2012-13 dated 16.05.2012 for Rs. 2,29,203/- (Inclusive of taxes) (towards the 
formation of PPP Cell) and 010 /2012-13 dated 16.05.2012 for Rs. 27,50,425/- (Inclusive of taxes) (towards submission of 


five Pre-feasibility Reports). 


In the letter read at (3) above, Tourism Department has informed that they have received five Pre-feasibility Reports. 


These reports have been examined and are appropriate. 
Hence the following order. 
GOVERNMENT ORDER NO.ID 34 ITS 2012 BANGALORE DATED: 20.07.2012 


Under the circumstances explained in the preamble, Government is pleased to accord sanction to release 
Rs. 29,79,628/- (Rs. 2,29,203/- + Rs. 27,50,425/-) (Rupees Twenty Nine Lakhs Seventy Nine Thousand Six Hundred and twenty 
eight only) to M/s. Feedback Infrastructure Services Pvt. Lid, payable at Bangalore towards formation of PPP Cell and 


submission of five Pre-feasibility Reports for Tourism Department. 


The expenditure shall be met out under the Budget Head 3451-00-090-1-06-059 Infrastructure Preliminary 
Studies other expenditure (Plan) 2012-13. 


The Senior Associate, M/s. Feedback Infrastructure Services Pvt. Ltd, Bangalore is authorized to draw the 
amount on a Payees Receipt duly countersigned by the Under Secretary to Government, Infrastructure Development 
Department from the State Huzoor Treasury, Bangalore and DD/ cheque should be issued in favour of “M/s. Feedback 


Infrastructure Services Pvt. Ltd”. 


This order is issued in accordance with the delegation of financial powers to Principal Secretary / Secretary 
to Govt., vide G.O No. FD 04 TFP 2012 dated 27/04/2012. 


By order and in the name of the Governor of Karnataka 


M. Manjula 
Under Secretary 10 Govt. (l/c), 


P.R. 1905 Infrastructure Development Department. 


INFRASTRUCTURE DEVELOPMENT SECRETARIAT 


Sub : Release of Funds to M/s Feedback Infrastructure Services Pvt Ltd to carry out the Consultancy 
Services for “Institutional Strengthening & Sector Specific Inventory For PPP Mainstreaming ” 
for Transport Department. 


೨೪೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ಭಾಗ-೧ 





Read: 1.G.ONo.ID 33 175 2012 dated. 05.05.2012. 


2. Letter No. FISP/Advisory/IDD-TPTDEPT./12-13/2405 dated. 24.05.2012. from Feedback 
Infrastructure Services Private Lid, Bangalore. 


3. Letter No. SAARAIE 55 RIC 2012 dated 26.05.2012 from Deputy Secretary to Got. (1/0), 
Transport Department. 


Preamble: 


In the Government Order read at (1) above, IDD had sanctioned an amount of Rs. 2,81,250/- (inclusive of taxes) to 


M/s. Feedback Infrastructure Services Pvt. Ltd. towards the submission of Inception Report. 


In the letter read at (2) above, M/s. Feedback Infrastructure Services Pvt. Ltd. has submitted three invoices with a 
request to make early payments vide nos. FISPL/ADV/14/12-13/IDD dated 23.05.2012 for Rs. 4,58,404/- (Inclusive of taxes) 
\FISPLADV/15/12-13/1DD dated 23.05.2012 for Rs. 4,58,404/- (Inclusive of taxes) & FISPL/ADV/15/12-13/1DD dated 


23.05.2012 for Rs. 4,58,404/-(Inclusive of taxes) respectively towards the submission of three pre-feasibility reports. 


In the letter read at (3) above, Transport Department has informed that they have received three Pre-feasibility Reports. 


These reports have been examined and are appropriate. 
Hence the following order. 
GOVERNMENT ORDER NO.ID 33 ITS 2012 BANGALORE DATED: 20.07.2012 


Under the circumstances explained in the preamble, Government is pleased to accord sanction to release 
Rs. 13,75,212/- (Rs. 4,58,404/- + Rs. 4,58,404/-+ Rs. 4,58,404/-) (Rupees Thirteen Lakhs Seventy Five Thousand Two Hundred 
and twelve only) to M/s. Feedback Infrastructure Services Pvt. Ltd, payable at Bangalore towards submission of three 


Pre-feasibility Reports for Transport Department. 


The expenditure shall be met out under the Budget Head 3451-00-090-1-06-059 Infrastructure Preliminary Studies 
other expenditure (Plan) 2012-13. 


The Senior Accounts Executive, M/s. Feedback Infrastructure Services Pvt. Ltd, Bangalore is authorized to draw the 
amount on a Payees Receipt duly countersigned by the Under Secretary to Government, Infrastructure Development Department 
from the State Huzoor Treasury, Bangalore and DD/ cheque should be issued in favour of “M/s. Feedback Infrastructure 


Services Pvt. Ltd” . 
This order is issued in accordance with the delegation of financial powers to Principal Secretary/Secretary to Govt., 
vide G.0 No. FD 04 TFP 2012 dated 27/04/2012. 


By order and in the name of the Governor of Karnataka 
M. Manjula 
Under Secretary 10 Govt. (l/c), 


P.R. 1904 Infrastructure Development Department 


INFRASTRUCTURE DEVELOPMENT SECRETARIAT 


Sub: Production & upgradation of ten minutes duration film in English Language on Infrastructure facilities 
in Karnataka-reg 
Read: 1. Letter No. IDD 157 ITS 2010, dated 20.08.2011. 
2. Government Order No. IDD 157 ITS 2010 dated 29.09.2011. 


3. Letter No. IDD/CSD/1187, Client Servicing, M C & A Ltd., Bangalore, dated 04.07.2012. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ೨೪೮೯ 





Preamble: 


In the letter read at (1) above, Infrastructure Development Department had accorded approval for payment of 
50% of the total amount quoted (Rs 18,81,000/-) towards production and upgradation of ten minutes duration film in English 


Language on Infrastructure facilities in Karnataka & the balance to be released after the completion of the assignment. 


In the G.O read at (2) above, Government had accorded sanction to release 50% of the total cost for Rs 10,37,372/- 
(Ten Lakh Thirty Seven Thousand Three Hundred & Seventy Two Only) as an advance towards production & upgradation 


of ten minutes duration film in English Language on Infrastructure facilities in Karnataka. 


In the letter read at (3) above, Client Servicing, M C & A Ltd, Bangalore has requested for payment of remaining 
amount Rs 10,76,120/- (Ten Lakh Seventy Six Thousand One Hundred & Twenty Only) as per the approval cited in (1) and 


revisal of Service Tax to 12.36% . 
Hence this order. 
GOVERNMENT ORDER 11೦.1೧0 157 ITS 2010 BANGALORE DATED: 23.07.2012 


In the circumstances, explained in the preamble, Government is pleased to accord sanction for Rs 10,76,120/- 
(Ten Lakh Seventy Six Thousand One Hundred & Twenty Only)for production & upgradation of ten minutes duration 


film in English Language on Infrastructure facilities in Karnataka. 


The expenditure shall be met out under the Budget Head 3451-00-090-1-06-059 Infrastructure Preliminary 
Studies other expenditure (Plan) 2012-13. 


The Managing Director, MC&A, Bangalore is authorized to draw the amount on a Payees Receipt duly countersigned 


by the Under Secretary to Government, Infrastructure Development Department from the State Huzoor Treasury, Bangalore. 
This order is issued in accordance with the delegation of financial powers to Principal Secretary/Secretary to Govt., vide 
G.O0 No. FD 04 TFP 2012 dated 27/04/2012. 


By order and in the name of the Governor of Karnataka 
M. Manjula 
Under Secretary to Govt. (l/c), 


P.R. 1903 Infrastructure Development Department 


ಕಂದಾಯ ಸಚಿವಾಲಯ 


ವಿಷಯ : 2012-13ನೇ ಸಾಲಿನಲ್ಲಿ ರಾಜ್ಯದಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿಗೆ ಸಂಬಂಧಿಸಿದಂತೆ, ತುರ್ತು ಪರಿಹಾರ ಕ್ರಮ 
ಕೈಗೊಳ್ಳಲು ರಾಜ್ಯ ವಿಪತ್ತು ಪರಿಹಾರ ನಿಧಿಯಿಂದ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 


ಓದಲಾಗಿದೆ : ಜಿಲ್ಲಾಧಿಕಾರಿಗಳಿಂದ ಪತ್ರಗಳ ಮತ್ತು ದೂರವಾಣಿ ಮೂಲಕ ಬಂದ ಬೇಡಿಕೆಗಳು. 


ಟಿ 
i 
2೭೬ 


2011-12ನೇ ಸಾಲಿನಲ್ಲಿ ಮುಂಗಾರು ಮಳೆವಿಫಲವಾಗಿ, ರಾಜ್ಯದ 24 ಜಿಲ್ಲೆಗಳ 123 ತಾಲ್ಲೂಕುಗಳಲ್ಲಿ ಬರ ಪರಿಸ್ಥಿತಿ ಉಂಟಾಗಿರುತ್ತದೆ. 
ಬರ ಪರಿಸ್ಥಿತಿಯನ್ನು ಎದುರಿಸಲು ಕುಡಿಯುವ ನೀರು ಸರಬರಾಜು, ಜಾನುವಾರುಗಳಿಗೆ ಮೇವು ಒದಗಿಸುವ ಮತ್ತು ಜಾನುವಾರು ಸಂರಕ್ಷಣೆ 
ಕಾರ್ಯಗಳನ್ನು ಕೈಗೊಳ್ಳಬೇಕಾಗಿರುತ್ತದೆ. ಆದ್ದರಿಂದ ರಾಜ್ಯದಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿಯನ್ನು ನಿಭಾಯಿಸಲು ರಾಜ್ಯ ವಿಪತ್ತು ಪರಿಹಾರ 
ನಿಧಿಯಿಂದ ಅನುದಾನ ಬಿಡುಗಡೆ ಮಾಡುವಂತೆ ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ಚಾಮರಾಜನಗರ, 
ಮೈಸೂರು, ಮಂಡ್ಯ, ಬಳ್ಳಾರಿ, ಕೊಪ್ಪಳ, ರಾಯಚೂರು, ಗುಲ್ಬರ್ಗಾ, ಯಾದಗಿರಿ, ಬೀದರ್‌. ಬಾಗಲಕೋಟೆ, ಬಿಜಾಪುರ, ಗದಗ, ಧಾರವಾಡ, 
ಚಿಕ್ಕಮಗಳೂರು, ಬೆಳಗಾವಿ, ಹಾಸನ, ದಾವಣಗೆರೆ, ಹಾವೇರಿ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾದಿಕಾರಿಗಳು ಬೇಡಿಕೆ ಸಲ್ಲಿಸಿರುತ್ತಾರೆ. ಈ 
ಹಿನ್ನಲೆಯಲ್ಲಿ ಜಿಲ್ಲಾಧಿಕಾರಿಗಳ ಪಸ್ತಾವನೆಗಳನ್ನು ಕೂಲಂಕಷವಾಗಿ, ಪರಿಶೀಲಿಸಿ, ರಾಜ್ಯದಲ್ಲಿ ಉಂಟಾಗಿರುವ ಬರ ಪರಿಸ್ಥಿಯನ್ನು ನಿಭಾಯಿಸಲು ರಾಜ್ಯ 
ವಿಪತ್ತು. ಪರಿಹಾರ ನಿಧಿಯಿಂದ ಅನುದಾನ ಬಿಡುಗಡೆ ಮಾಡಲು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 


೨೪೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ಭಾಗ-೧ 





ಸರ್ಕಾರದ ಆದೇಶ ಸಂಖ್ಯೆ: ಕಂಇ 149 ಟಿಎನ್‌ಆರ್‌ 2012(1), ಬೆಂಗಳೂರು, ದಿನಾಂಕ:13-07-2012 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಬರ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ರಾಜ್ಯ ವಿಪತ್ತು ಪರಿಹಾರ ನಿಧಿಯಿಂದ ಈ 
ಕೆಳಕಂಡಂತೆ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಅನುದಾನ ಬಿಡುಗಡೆ ಮಾಡಲು ಮಂಜೂರಾತಿ ನೀಡಲಾಗಿದೆ. 






















































































ಬಿಡುಗಡೆ ಮಾಡಿದ ಅನುದಾನ 

ಕ.ಸಂ. ಜಿಲ್ಲೆ 

(ರೂ.ಲಕ್ಷಗಳಲ್ಲಿ) 
| ರಾಮನಗರ, 300-00 
2 ಕೋಲಾರ, 400-00 
3 ಚಿಕ್ಕಬಳ್ಳಾಪುರ, 600-00 
4 ತುಮಕೂರು, 1000-00 
5 ಚಿತದುರ್ಗ, 600-00 
6 ಚಾಮರಾಜನಗರ, 400-00 
7 ಮೈಸೂರು, 500-00 
8 ಮಂಡ್ಯ, 700-00 
9 ಬಳ್ಳಾರಿ, 700-00 
10 ಕೊಪ್ಪಳ, 400-00 
11 ರಾಯಚೂರು, 500-00 
12 ಗುಲ್ಬರ್ಗಾ, 700-00 
13 ಯಾದಗಿರಿ, 300-00 
14 ಬೀದರ್‌, 500-00 
15 ಬಾಗಲಕೋಟೆ, 600-00 
16 ಬಿಜಾಪುರ, 500-00 
17 ಗದಗ, 500-00 
18 ಧಾರವಾಡ, 400-00 
19 ಚಿಕ್ಕಮಗಳೂರು, 100-00 
20 ಬೆಳಗಾವಿ, 700-00 
21 ಹಾಸನ, 600-00 
22 ದಾವಣಗೆರೆ, 400-00 
23 ಹಾವೇರಿ 700-00 
24 ಬೆಂಗಳೂರು ಗಾಮಾಂತರ 200-00 

ಒಟ್ಟು 12,300-00 











(ರೂಪಾಯಿ ಹನ್ನೆರೆಡು ಸಾವಿರದ ಮೂರುನೂರು ಲಕ್ಷಗಳು ಮಾತ್ರ) 
1). ಕೇಂದ್ರ ಸರ್ಕಾರವು ಹೊರಡಿಸಿರುವ ಮಾರ್ಗಸೂಚಿಗಳ ಪ್ರಕಾರ ಅನುದಾನವನ್ನು ವೆಚ್ಚ ಮಾಡುವುದು. 
2) ಈ ಆದೇಶದಲ್ಲಿ ಬಿಡುಗಡೆ ಮಾಡಿದ ಅನುದಾನವನ್ನು ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಕಾಧಿಕಾರಿಗಳು ಸಮಾಲೋಚಿಸಿ 
ಅ) ಕುಡಿಯುವ ನೀರಿನ ವ್ಯವಸ್ಥೆ, ಹಾಗೂ 
ಆ) ಜಾನುವಾರುಗಳ ಸಂರಕ್ಷಣೆಗಾಗಿ ಮಾತ್ರ ಅನುದಾನವನ್ನು ಬಳಸುವುದು. 


ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ೨೪೯೧ 





3) 


4) 


5) 


6) 


7) 


8) 


9) 


10) 


I) 


12) 


ಜಿ 


ಭ್ರ 


ಉಸ್ತುವಾರಿ ಸಚಿವರುಗಳು ಜಿಲ್ಲಾ ಮಟ್ಟದ ಸಭೆಗಳನ್ನು ತಿಂಗಳಿಗೊಮ್ಮೆ ನಡೆಸಿ ಬರಪರಿಸ್ಥಿತಿಯ ಬಗ್ಗೆ ಅವಲೋಕನ ಮಾಡುವುದು 
ಮತ್ತು ಸರ್ಕಾರದಿಂದ ಮಂಜೂರಾಗಿರುವ ಅನುದಾನವನ್ನು ಕುಡಿಯುವ ನೀರು, ಜಾನುವಾರು ಸಂರಕ್ಷಣೆ ಮತ್ತು ಗ್ರಾಮೀಣ ಅಭಿವೃದ್ಧಿ 
ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ ವತಿಯಿಂದ ಮಂಜೂರಾಗಿರುವ ಅನುದಾನವನ್ನು ಕುಡಿಯುವ ನೀರಿನ ಯೋಜನೆಗಳು, 
ಕೊಳವೆ ಬಾವಿ ತೆರೆಯುವುದು ಹಾಗೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯಡಿ ಸಾಧಿಸುವ 
ಪ್ರಗತಿಯನ್ನು ವಿಶೇಷವಾಗಿ ಪರಿಶೀಲಿಸುವುದು. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್‌ ಮುಖ್ಯ 
ಕಾರ್ಯನಿರ್ವಹಣಾಧಿಕಾರಿರವರುಗಳು ಆಯಾ ಜಿಲ್ಲಾ ಸಚಿವರೊಡನೆ ನಿಕಟ ಸಂಪರ್ಕವಿರಿಸಿಕೊಂಡು ಸಭೆಗಳನ್ನು ಆಯೋಜಿಸಲು 
ಕ್ರಮ ವಹಿಸುವುದು. 


WS ಓಲೆ 


ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಜಿಲ್ಲಾ ಮಟ್ಟದ ಸಭೆಗಳನ್ನು ತಿಂಗಳಿಗೊಮ್ಮೆ ನಡೆಸಿ ಬರಪರಿಸ್ಥಿತಿಯ ಬಗ್ಗೆ ಅವಲೋಕನ 
ಮಾಡುವುದು ಮತ್ತು ಸರ್ಕಾರದಿಂದ ಮಂಜೂರಾಗಿರುವ ಅನುದಾನವನ್ನು ಕುಡಿಯುವ ನೀರು, ಜಾನುವಾರು ಸಂರಕ್ಷಣೆ ಮತ್ತು 
ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ ವತಿಯಿಂದ ಮಂಜೂರಾಗಿರುವ ಅನುದಾನವನ್ನು ಕುಡಿಯುವ ನೀರಿನ 
ಯೋಜನೆಗಳು, ಕೊಳವೆ ಬಾವಿ ತೆರೆಯುವುದು ಹಾಗೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯಡಿ ಸಾಧಿಸುವ 
ಪ್ರಗತಿಯನ್ನು ವಿಶೇಷವಾಗಿ ಪರಿಶೀಲಿಸುವುದು. ಪ್ರತಿ ತಿಂಗಳ 5ನೇ ತಾರೀಖಿನೊಳಗೆ ಸಭೆಗಳ ನಡೆವಳಿಗಳನ್ನು ಸರ್ಕಾರಕ್ಕೆ ಸಲ್ಲಿಸುವುದು. 


ಪ್ರತಿ ತಾಲ್ಲೂಕಿನಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ಬರಪರಿಹಾರ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ರಾಷ್ಟೀಯ ಉದ್ಯೋಗ ಖಾತರಿ 
ಯೋಜನೆಯನ್ನೂ ಸೇರಿಸಿದಂತೆ ಕ್ರಿಯಾ ಯೋಜನೆಗಳನ್ನು ಸಿದ್ದಪಡಿಸಿ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಸಭೆ ಕರೆದು 
ಸಿದ್ಧಪಡಿಸಿದ ಹಾಗೂ ಅನುಮೋದಿಸಿದ ಕಾರ್ಯ ಯೋಜನೆಗಳನ್ನು ಯುದ್ಧೋಪಾದಿಯಲ್ಲಿ ಜಾರಿಗೊಳಿಸುವುದು. 


ಬರಪೀಡಿತ ಪ್ರದೇಶಗಳಿಗೆ ಜಿಲ್ಲಾಧಿಕಾರಿಗಳು ಹಾಗೂ ಮುಖ್ಯ ಕಾರ್ಯನಿರ್ವಹಕಾಧಿಕಾರಿಗಳು ವ್ಯಾಪಕವಾಗಿ ಪ್ರವಾಸ ಮಾಡುವುದು 
ಹಾಗೂ ಯಾವುದೇ ಗ್ರಾಮದಲ್ಲಿ ಕುಡಿಯುವ ನೀರು ಹಾಗೂ ಜಾನುವಾರುಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಉದ್ಭವವಾಗದಂತೆ 
ನೋಡಿಕೊಳ್ಳುವುದು. ಬರಪೀಡಿತ ಪ್ರದೇಶದಲ್ಲಿ ಜನರು ಗುಳೇ ಹೋಗುವುದನ್ನು ತಡೆಗಟ್ಟಲು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ 
ಖಾತರಿ ಯೋಜನೆಯಡಿ ಕಾಮಗಾರಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬೇಡಿಕೆಗನುಗುಣವಾಗಿ ಅನುಷ್ಠಾನಗೊಳಿಸುವುದು. 


ಕುಡಿಯುವ ನೀರಿನ ಸಮಸ್ಯೆಗಳನ್ನು ಬಗೆಹರಿಸಲು ತಾಲ್ಲೂಕಿಗೊಂದು ಸಹಾಯವಾಣಿಯನ್ನು ಸ್ಥಾಪಿಸಿ, ತಾಂತ್ರಿಕ ಸಿಬ್ಬಂದಿಯನ್ನು 
ನಿಯೋಜಿಸಿ 24 ಗಂಟೆಯೊಳಗಾಗಿ ಕುಡಿಯುವ ನೀರಿನ ಸಮಸ್ಯೆಗಳನ್ನು ಬಗೆಹರಿಸುವುದು. 


ಪ್ರತಿ 15 ದಿನಗಳಿಗೊಮ್ಮೆ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಕಾಧಿಕಾರಿಗಳು ಜಂಟಿಯಾಗಿ ಬರ ಪರಿಹಾರ 
ಕಾಮಗಾರಿಗಳ ಬಗ್ಗೆ ಪತ್ರಿಕಾ ಗೋಷ್ಠಿ ನಡೆಸಿ ಮಾಧ್ಯಮಗಳಿಗೆ ಜಿಲ್ಲೆಯಲ್ಲಿ ಕೈಗೊಂಡಿರುವ ಕುಡಿಯುವ ನೀರು, ಜಾನುವಾರು ಸಂರಕ್ಷಣೆ, 
ಉದ್ಯೋಗ ಖಾತರಿ ಯೋಜನೆ ಮತ್ತು ಬರಪರಿಹಾರಕ್ಕೆ ಸಂಬಂಧಿಸಿದಂತೆ ಸಾಧಿಸಿರುವ ಪ್ರಗತಿಯ ಚಿತ್ರಣವನ್ನು ಬಿಂಬಿಸುವುದು. 
ಪತ್ರಿಕಾಗೋಷ್ಠಿಯಲ್ಲಿ ಸಿದ್ಧಪಡಿಸಿದ ಟಿಪ್ಪಣಿಯನ್ನು ಇ-ಮೇಲ್‌ ಮುಖಾಂತರ ಸರ್ಕಾರಕ್ಕೆ ರವಾನಿಸುವುದು. ಇ-ಮೇಲ್‌ ವಿಳಾಸ 
secyrelief-rev@karnataka.gov.in. 

ಪ್ರತಿ ಹೋಬಳಿಗೆ ಒಬ್ಬ ಜಿಲ್ಲಾ ಮಟ್ಟದ ನೋಡಲ್‌ ಅಧಿಕಾರಿಯನ್ನು ನೇಮಿಸಿ ಅವರ ಮೂಲಕ ಬರಪರಿಹಾರ ಕಾಮಗಾರಿಗಳು, 


ಜಾನುವಾರು ಸಂರಕ್ಷಣೆ ಮತ್ತು ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ನಿರ್ವಹಿಸಲಾಗುತ್ತಿರುವ 
ಕಾಮಗಾರಿಗಳನ್ನು ವ್ಯಾಪಕವಾಗಿ ಪರಿಶೀಲನೆ ಮಾಡುವುದು. 


ಮುಂದಿನ 2 ತಿಂಗಳುಗಳ ಕಾಲ ಕುಡಿಯುವ ನೀರು/ ಮೇವಿನ ಕೊರತೆ ಹಾಗೂ ಉದ್ಯೋಗಕ್ಕೆ ಕೊರತೆಯುಂಟಾಗದಂತೆ ಹಾಗೂ 
ಯಾವುದೇ ದೂರುಗಳು ಬರದಂತೆ ಕಾರ್ಯ ನಿರ್ವಹಿಸುವುದು. 


ಪ್ರತಿಯೊಂದು ಕಾಮಗಾರಿಯ ಆರಂಭ, ಚಾಲ್ತಿಯಲ್ಲಿರುವ ಹಾಗೂ ಮುಕ್ತಾಯದ ಹಂತಗಳ ಛಾಯಾ ಚಿತ್ರಗಳನ್ನು ದಾಖಲಿಸಿ, 
ಮೂರನೇ ಹಂತದ ಪರಿವೀಕ್ಷಣೆಗೆ ಒಳಪಡಿಸಿ, ಅಂತಿಮ ಬಿಲ್‌ ಪಾವತಿ ಮಾಡುವುದು 


ಪೂರ್ಣಗೊಂಡ ಪ್ರತಿಯೊಂದು ಕಾಮಗಾರಿಯ ಛಾಯಾ ಚಿತ್ರಗಳು ಹಾಗೂ ವೆಚ್ಚದ ವಿವರಗಳನ್ನು ಇ-ಮೇಲ್‌ ಮುಖಾಂತರ 
(secyrelief-rev@karnataka.gov.in) ಕಳುಹಿಸುವುದು. 


13) ಪ್ರತಿಯೊಂದು ಕಾಮಗಾರಿಯ ವಿವರಗಳನ್ನು ಫಲಕದಲ್ಲಿ ಸಾರ್ವಜನಿಕರಿಗೆ ಕಾಣುವಂತೆ ಈ ಕೆಳಕಂಡ ಮಾದರಿಯಲ್ಲಿ ನಮೂದಿಸುವುದು. 


೨೪೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ಭಾಗ-೧ 





ಕರ್ನಾಟಕ ಸರ್ಕಾರ 


ಪ್ರಕೃತಿ ವಿಕೋಪ ಕಾಮಗಾರಿ 





ಕಾಮಗಾರಿಯ ಹೆಸರು: 





ಅಂದಾಜು ಮೊತ್ತ: 





ಕಾಮಗಾರಿ ಪ್ರಾರಂಭಿಸಿದ ದಿನಾಂಕ: 





ಕಾಮಗಾರಿ ಮುಕ್ತಾಯವಾದ ದಿನಾಂಕ: 














ಅನುಷ್ಠಾನಗೊಳಿಸಿದ ಸಂಸ್ಥೆ: 





14) ಪ್ರತಿ ತಿಂಗಳು ಅಂತ್ಯಕ್ಕೆ ಅನುದಾನ ಬಳಕೆಯಾದ ವಿವರಗಳನ್ನು ಮೇಲ್ಕಂಡ ಇ-ಮೇಲ್‌ ಮುಖಾಂತರ ಸಲ್ಲಿಸುವುದು. ಬಳಕೆ ಪ್ರಮಾಣ 
ಪತ್ರಗಳನ್ನೂ ಸಹ ತಪ್ಪದೇ ಸರ್ಕಾರಕ್ಕೆ ರವಾನಿಸುವುದು. 

15) ಪ್ರತಿ ತಿಂಗಳು ಸಾಧಿಸಿದ ಪ್ರಗತಿಯನ್ನು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳ ಹಾಗೂ ಪ್ರಾದೇಶಿಕ ಆಯುಕ್ತರ ಗಮನಕ್ಕೆ ತರುವುದು 
ಮತ್ತು ಅವರಿಂದ ಸಲಹೆ-ಸೂಚನೆಗಳನ್ನು ಪಡೆಯುವುದು. 


16) ಅನುದಾನ ಲಭ್ಯತೆ ಇಲ್ಲದೇ ಯಾವುದೇ ದುರಸ್ತಿ ಕಾಮಗಾರಿಗಳನ್ನು ಎಸ್‌.ಡಿ.ಆರ್‌.ಎಫ್‌/ ಎನ್‌.ಡಿ.ಆರ್‌.ಎಫ್‌ ಅಡಿಯಲ್ಲಿ ಕೈಗೊಳ್ಳುವಂತಿಲ್ಲ. 
ಹಾಗೂ ಕಾಮಗಾರಿಗಳನ್ನು ಬಿಡುಗಡೆಯಾದ ಅನುದಾನಕ್ಕೆ ಸೀಮಿತಗೊಳಿಸುವುದು. 

17) ಕುಡಿಯುವ ನೀರಿನ ಸಾಗಾಣಿಕೆ ವೆಚ್ಚ ಇವುಗಳಿಗೆ ಸಂಬಂಧಿಸಿದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು ಮತ್ತು ಸಾರ್ವಜನಿಕರಿಂದ 
ಯಾವುದೇ ತರಹದ ದೂರುಗಳು ಬರದಂತೆ ಕ್ರಮ ವಹಿಸುವುದು. 


18) ಬರ ಪರಿಹಾರ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ನಿಯಮಾನುಸಾರ ಪೂರ್ಣಗೊಂಡ ಕಾಮಗಾರಿಗಳ ಬಿಲ್ಲುಗಳ ಹಣ ಪಾವತಿಗೆ 
ಯಾವುದೇ ಕಾರಣಕ್ಕೂ ವಿಳಂಬ ಮಾಡಬಾರದು. 


19) ಜಾನುವಾರುಗಳಿಗೆ ಮೇವಿನ ಪೂರೈಕೆಯಲ್ಲಿ ಯಾವುದೇ ಕೊರತೆ ಉ೦ಟಾಗದಂತೆ ನೋಡಿಕೊಳ್ಳುವುದು. 


20) ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ, ಹೊಸದಾಗಿ ಕೊರೆದಿರುವ ಬೋರ್‌ವೆಲ್‌ಗಳಿಗೆ ಎದ್ಯುದ್ಧೀಕರಣ ಆಳವಡಿಸುವ ಕಾರ್ಯವನ್ನು 
ವಿಳಂಬವಾಗದಂತೆ ಕ್ರಮವಹಿಸುವುದು. 


ಮೇಲಿನಂತೆ ಬಿಡುಗಡೆ ಮಾಡಿರುವ ಅನುದಾನವನ್ನು ಸಂಬಂಧಪಟ್ಟ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಪೇಯೀಸ್‌ ರಸೀದಿ ಬಿಲ್ಲುಗಳನ್ನು 
ತಯಾರಿಸಿ ಮೇಲು ರುಜು ಮಾಡಿ ಜಿಲ್ಲಾಖಜಾನೆಯಿಂದ ಡ್ರಾ ಮಾಡಿ ಎಸ್‌.ಡಿ.ಆರ್‌.ಎಫ್‌ ಖಾತೆಗೆ ಜಮಾ ಮಾಡಿದ ನಂತರ ಪರಿಹಾರ 
ಕಾರ್ಯಗಳಿಗೆ ಉಪಯೋಗಿಸತಕ್ಕದ್ದು. 


ಮೇಲಿನಂತೆ ಬಿಡುಗಡೆ ಮಾಡಿರುವ ಅನುದಾನವನ್ನು ಲೆಕ್ಕ ಶೀರ್ಷಿಕೆ 2245-01-102-0-00-100 (ಯೋಜನೇತರ) ಅಡಿಯಲ್ಲಿ 
ಭರಿಸತಕ್ಕದ್ದು. 

ಅನುದಾನ ವೆಚ್ಚ ಮಾಡುವಾಗ ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸಿರುವ ಮಾರ್ಗಸೂಚಿ/ಆದೇಶ/ ಸುತ್ತೋಲೆಗಳನ್ನು ಪಾಲಿಸುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂ:ಆಇ 601 ವೆಚ್ಚ-7/2012, ದಿನಾ೦ಕ:12-07-2012 ರ ಸಹಮತಿ 
ಮೇರೆಗೆ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಎಂ. ಆನಂದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 1893 ಕಂದಾಯ ಇಲಾಖೆ (ವಿಪತ್ತು ನಿರ್ವಹಣೆ ಮತ್ತು ಸೇವೆಗಳು-2). 


ಕಂದಾಯ ಸಚಿವಾಲಯ 


ವಿಷಯ : 2012-13ನೇ ಸಾಲಿನಲ್ಲಿ ರಾಜ್ಯದಲ್ಲಿ ಮುಂಗಾರು ಮಳೆಯಿಂದ ಉಂಟಾಗುವ ಹಾನಿಗೆ ತುರ್ತು ಪರಿಹಾರ ಕ್ರಮ 
ಕೈಗೊಳ್ಳಲು ರಾಜ್ಯ ವಿಪತ್ತು ಪರಿಹಾರ ನಿಧಿಯಿ೦ದ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 


ಓದಲಾಗಿದೆ : ಜಿಲ್ಲಾಧಿಕಾರಿಗಳ ಬೇಡಿಕೆಯ ಪತ್ರಗಳು. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ೨೪೯೩ 





ಪ್ರಸ್ತಾವನೆ : 


2012-13ನೇ ಸಾಲಿನಲ್ಲಿ ರಾಜ್ಯದ ಪಶ್ಚಿಮ ಫಟ್ಟ, ಕರಾವಳಿ ಪ್ರದೇಶ ಮತ್ತು ಬೆಂಗಳೂರು ನಗರ ಜಿಲ್ಲೆಗಳಲ್ಲಿ ಮುಂಗಾರು ಮಳೆಯಿಂದ 
ಉಂಟಾಗಬಹುದಾದ ಹಾನಿಗೆ ತುರ್ತು ಪರಿಹಾರ ಕ್ರಮ ಕೈಗೊಳ್ಳಲು ರಾಜ್ಯ ವಿಪತ್ತು ಪರಿಹಾರ ನಿಧಿಯಿಂದ ರಾಜ್ಯ ವಿಪತ್ತು ಪರಿಹಾರ ನಿಧಿಯಿಂದ 
ಅನುದಾನ ಬಿಡುಗಡೆ ಮಾಡುವಂತೆ ಮೇಲೆ ಓದಲಾದ ಪತ್ರಗಳಲ್ಲಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ ಕೊಡಗು, ಬೆಂಗಳೂರು 
ನಗರ ಜಿಲ್ಲಾಧಿಕಾರಿಗಳು ಬೇಡಿಕೆ ಸಲ್ಲಿಸಿರುತ್ತಾರೆ. ಈ ಹಿನ್ನಲೆಯಲ್ಲಿ, ರಾಜ್ಯ ವಿಪತ್ತು, ಪರಿಹಾರ ನಿಧಿಯಿಂದ ಅನುದಾನ ಬಿಡುಗಡೆ ಮಾಡಲು 
ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಕಂಇ 149 ಟಿಎನ್‌ಆರ್‌ 2012(2) ಬೆಂಗಳೂರು, ದಿನಾಂಕ: 13-07-2012 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ರಾಜ್ಯದ ಪಶ್ಚಿಮ ಘಟ್ಟ, ಕರಾವಳಿ ಪ್ರದೇಶ ಮತ್ತು ಬೆಂಗಳೂರು ನಗರ ಜಿಲ್ಲೆಗಳಲ್ಲಿ 


ಮು 


ಮುಂಗಾರು ಮಳೆಯಿಂದ ಉಂಟಾಗಬಹುದಾದ ಹಾನಿಗೆ ತುರ್ತು ಪರಿಹಾರ ಕ್ರಮ ಕೈಗೊಳ್ಳಲು ರಾಜ್ಯ ವಿಪತ್ತು ಪರಿಹಾರ ನಿಧಿಯಿಂದ 
ಈ ಕೆಳಕಂಡಂತೆ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಅನುದಾನ ಬಿಡುಗಡೆ ಮಾಡಲು ಮಂಜೂರಾತಿ ನೀಡಲಾಗಿದೆ. 






































ಬಿಡುಗಡೆ ಮಾಡಿದ ಅನುದಾನ 
ಸಸ ಜಲ್ಲಿ (ರೂ.ಲಕ್ಷಗಳಲ್ಲಿ) 

1. ಉತ್ತರ ಕನ್ನಡ 200.00 
2. ದಕ್ಷಿಣ ಕನ್ನಡ 300.00 
3. ಉಡುಪಿ 200.00 
4. ಶಿವಮೊಗ್ಗ 200.00 
5. ಕೊಡಗು 200.00 
6. ಬೆಂಗಳೂರು ನಗರ 200.00 

ಒಟ್ಟು 1300.00 





(ರೂಪಾಯಿ ಒಂದು ಸಾವಿರದ ಮೂರು ನೂರು ಲಕ್ಷಗಳು ಮಾತ್ರ) 
ಮೇಲಿನಂತೆ ಬಿಡುಗಡೆ ಮಾಡಿದ ಹಣವನ್ನು ಈ ಕೆಳಕಂಡಂತೆ ಆದ್ಯತೆಯ ಮೇರೆಗೆ ಉಪಯೋಗಿಸುವುದು. 
ಅ) ಮಾನವ ಪ್ರಾಣಿ ಜೀವಹಾನಿ. 

ಆ) ಬೆಳೆ ಹಾನಿ. 

ಇ) ಕುಡಿಯುವ ನೀರಿನ ವ್ಯವಸ್ಥೆ. 
ಈ) ಜಾನುವಾರುಗಳ ಸಂರಕ್ಷಣೆ. 
ಉ) ಮೂಲಭೂತ ಸೌಕರ್ಯಗಳಿಗೆ ತುರ್ತು ರಿಪೇರಿ. 

2) ಕೇಂದ್ರ ಸರ್ಕಾರವು ಹೊರಡಿಸಿರುವ ಮಾರ್ಗಸೂಚಿಗಳ ಪ್ರಕಾರ ವೆಚ್ಚ ಮಾಡುವುದು. 


3) ಅನುದಾನ ಲಭ್ಯತೆ ಇಲ್ಲದೇ ಯಾವುದೇ ದುರಸ್ತಿ ಕಾಮಗಾರಿಗಳನ್ನು ಎಸ್‌.ಡಿ.ಆರ್‌.ಎಫ್‌/ ಎನ್‌ಸಿಸಿಎಫ್‌ ಅಡಿಯಲ್ಲಿ ಕೈಗೊಳ್ಳುವಂತಿಲ್ಲ. 
ಹಾಗೂ ಕಾಮಗಾರಿಗಳನ್ನು ಬಿಡುಗಡೆಯಾದ ಅನುದಾನಕ್ಕೆ ಸೀಮಿತಗೊಳುಸುವುದು. 


4) 


(4 


ಕೃತಿ ವಿಕೋಪದಿಂದ ಆದಂತಹ ವಿಪತ್ತು ಹಾನಿಗೆ ಮಾತ್ರ ಪರಿಹಾರ ನೀಡುವುದು. 


ಮೇಲಿನಂತೆ ಬಿಡುಗಡೆ ಮಾಡಿರುವ ಅನುದಾನವನ್ನು ಸಂಬಂಧಪಟ್ಟ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಪೇಯೀಸ್‌ ರಸೀದಿ ಬಿಲ್ಲುಗಳನ್ನು 
ತಯಾರಿಸಿ ಮೇಲು ರುಜು ಮಾಡಿ ಜಿಲ್ಲಾ ಖಜಾನೆಯಿಂದ ಡ್ರಾ ಮಾಡಿ ಎಸ್‌.ಡಿ.ಆರ್‌.ಎಫ್‌ ಖಾತೆಗೆ ಜಮಾ ಮಾಡಿದ ನಂತರ ಪರಿಹಾರ 
ಕಾರ್ಯಗಳಿಗೆ ಉಪಯೋಗಿಸತಕ್ಕದ್ದು. 


೨೪೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ಭಾಗ-೧ 





ಮೇಲಿನಂತೆ ಬಿಡುಗಡೆ ಮಾಡಿರುವ ಅನುದಾನವನ್ನು ಸಂಬಂಧಪಟ್ಟ 2012-13ನೇ ಸಾಲಿನ ಆಯವ್ಯಯ ಲೆಕ್ಕ ಶೀರ್ಷಿಕೆ 2245-01- 
102-0-00-100 (ಯೋಜನೇತರ) ಅಡಿಯಲ್ಲಿ ಭರಿಸತಕ್ಕದ್ದು. 


ಅನುದಾನ ವೆಚ್ಚ ಮಾಡುವಾಗ ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸಿರುವ ಮಾರ್ಗಸೂಚಿ/ಆದೇಶ/ ಸುತ್ತೋಲೆಗಳನ್ನು ಪಾಲಿಸುವುದು. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂ:ಆಇ 601 ವೆಚ್ಚ-7/2012, ದಿನಾಂಕ:12-07-2012 ರ ಸಹಮತಿ 
ಮೇರೆಗೆ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಎಂ. ಆನಂದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 1892 ಕಂದಾಯ ಇಲಾಖೆ (ವಿಪತ್ತು ನಿರ್ವಹಣೆ ಮತ್ತು ಸೇವೆಗಳು-2). 


ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 


ವಿಷಯ : ಶಿವಮೊಗ್ಗ ಜಿಲ್ಲೆಯಲ್ಲಿ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳ ಹಾರಾಟಕ್ಕಾಗಿ ರನ್‌ವೇ ಸಿದಪಡಿಸಲು 
ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಲು ಹಣ ಬಿಡುಗಡೆ ಮಾಡುವ ಬಗ್ಗೆ 


ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆಮೂಅಇ 16 ರಾಅವಿ 2002 ದಿನಾಂಕ 03.01.2007 
2. ಸರ್ಕಾರಿ ಆದೇಶ ಸಂಖ್ಯೆಮೂಅಇ 70 ರಾಅವಿ 2007 ದಿನಾಂಕ 19.07.2007 


3. ವಿಶೇಷ ಭೂಸ್ವಾಧೀನಾಧಿಕಾರಿ, ಕ.ಕೈ.ಪ್ರ.ಅ.ಮ೦ಡಳಿ, ಬೈಕಂಪಾಡಿ, ಮಂಗಳೂರು ಇವರ ಪತ್ರ 
ಸಂಖ್ಯೆಎಲ್‌.ಎ.ಕ್ಯೂಎಸ್‌.ಆರ್‌:5/ 08-09 (1)/207 ದಿನಾಂಕ 08.05.2012 


4. ದಿನಾಂಕ 11.05.2012 ರಂದು ಮುಖ್ಯ ಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ 
ಜರುಗಿದ ಸಭೆಯ ನಡೆವಳಿ. 


ಮೇಲೆ ಕಮ ಸಂ.(1) ರಲ್ಲಿ ಓದಲಾದ ಸರ್ಕಾರಿ ಆದೇಶ ದಿನಾಂಕ 03.01.2007 ರಲ್ಲಿ ಶಿವಮೊಗ್ಗದಲ್ಲಿ ಒಂದು ಹೊಸ ವಿಮಾನ ನಿಲ್ದಾಣ 
ನಿರ್ಮಿಸಲು ಅವಶ್ಯವಿರುವ 662 ಎಕರೆ 38 ಗುಂಟೆ ಜಮೀನಿನ ಭೂಸ್ವಾಧೀನಕ್ಕಾಗಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ 
ಕಾರ್ಯನಿರ್ವಾಹಕ ಸದಸ್ಯರು, ಕರ್ನಾಟಕ ಕೈಗಾರಿಕಾ ಪದೇಶಾಭಿವೃದ್ಧಿ ಮಂಡಳಿ ಇವರು ಅಂದಾಜಿಸಿದ ಒಟ್ಟು ವೆಚ್ಚ ರೂ.14,58,49,000.00 ಗಳ 
ಪೈಕಿ ಕರ್ನಾಟಕ ಕೈಗಾರಿಕಾ ಪದೇಶಾಭಿವೃದ್ಧಿ ಮಂಡಳಿಗೆ ಭೂಸ್ವಾಧೀನ ಪಕಿಯೆ ಕೈಗೊಳ್ಳಲು ಪಾರಂಭಿಕವಾಗಿ ರೂ.5,83,00,000.00 ಗಳನ್ನು 
ಭೂಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ಅಂತಿಮ ಅಧಿಸೂಚನೆ ಹೊರಡಿಸುವ ಹಾಗೂ ಪರಿಹಾರ ಧನವನ್ನು ಬಟವಾಡೆ ಮಾಡುವ ಮುನ್ನ ಎಲ್ಲಾ 
ಔಪಚಾರಿಕ ಕಾರ್ಯಗಳನ್ನು ಪೂರೈಸುವ ಷರತ್ತಿಗೊಳಪಟ್ಟು ಬಿಡುಗಡೆ ಮಾಡಲು ಸರ್ಕಾರದ ಮಂಜೂರಾತಿಯನ್ನು ನೀಡಲಾಗಿದೆ. 


2. ಮೇಲೆ ಕ್ರಮ ಸಂಖ್ಯೆ(2) ರಲ್ಲಿ ಓದಲಾದ ಸರ್ಕಾರಿ ಆದೇಶ ದಿನಾಂಕ 19.07.2007 ರಲ್ಲಿ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕಾಗಿ 
ಸುಮಾರು 662.38 ಎಕರೆ ಜಮೀನನ್ನು ಭೂಸ್ವಾಧೀನಪಡಿಸಿಕೊಳ್ಳಲಾಗುತ್ತಿದ್ದು, ಇದರಲ್ಲಿ 135 ಎಕರೆ ಜಮೀನು ಖಾಸಗಿ ಜಮೀನಾಗಿದ್ದು, ಉಳಿದ 
529 ಎಕರೆ ಸರ್ಕಾರಿ ಜಮೀನಾಗಿರುತ್ತದೆ. ಅದರಲ್ಲಿ ಸುಮಾರು 300 ಕ್ಕಿಂತ ಹೆಚ್ಚು ಬಗರ್‌ ಹುಕುಂ ಸಾಗುವಳಿ ಮಾಡುತ್ತಾ ಬಂದಿರುವ ಸಣ್ಣ ಮತ್ತು 
ಅತಿ ಸಣ್ಣ ರೈತರನ್ನು ಸ್ಥಳಾಂತರಿಸಿ ಅವರಿಗೆ ಸೂಕ್ತ ಪರಿಹಾರ ಮತ್ತು ಪುನರ್ವಸತಿ ವ್ಯವಸ್ಥೆಯನ್ನು ಕಲ್ಪಿಸಲು ಪತಿ ಎಕರೆಗೆ ರೂ.2.00 ಲಕ್ಷದಂತೆ 
ಹಾಗೂ 4.00 ಎಕರೆಗೆ ಮೀರದಂತೆ ದಯಾತ್ಮಕ ಪರಿಹಾರ ನೀಡಲು ರೂ.20.13 ಕೋಟಿಗಳನ್ನು ಮಂಜೂರು ಮಾಡಲಾಗಿದೆ. 


3. ಮೇಲೆ ಕ್ರಮ ಸಂ: (3) ರಲ್ಲಿ ಓದಲಾದ ಪತ್ರ ದಿ: 08-05-2012ರಲ್ಲಿ ವಿಶೇಷ ಭೂಸ್ವಾಧೀನಾಧಿಕಾರಿ, ಕ.ಕೈ.ಪ್ರಅ. ಮಂಡಳಿ, 
ಬೈಕಂಪಾಡಿ, ಮಂಗಳೂರು. ಇವರು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಇವರಿಗೆ ಬರೆದಿರುವ ಪತ್ರದಲ್ಲಿ 
ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಸ್ವಾಧೀನಪಡಿಸಿರುವ ಜಮೀನಿನಿಂದ ನಿರ್ವಸಿತರಾದವರಿಗೆ ಸೋಗಾನೆ ಗ್ರಾಮದ ಸರ್ವೇ ನಂ.120ರಲ್ಲಿ 
ನಿರ್ಮಿಸುತ್ತಿರುವ ಪುನರ್ವಸತಿ ಪ್ರದೇಶಕ್ಕೆ ಸಂಪರ್ಕ ರಸ್ತೆ ಕಲ್ಪಿಸುವ ಸಲುವಾಗಿ ನಿಧಿಗೆ ಗ್ರಾಮದ ಸರ್ವೇ ನಂ.158, 159 ಮತ್ತು 175/5 ರಲ್ಲಿ ರಸ್ತೆಗಾಗಿ 
0.29 ಗುಂಟೆ ಜಮೀನನ್ನು ಸ್ವಾಧೀನಪಡಿಸಲು ಹಾಗೂ ರನ್‌ವೇಗಾಗಿ ಸೋಗಾನೆ ಗ್ರಾಮದ ಸರ್ವೆ ನಂ.131 ಮತ್ತು 133 ರಲ್ಲಿ 3 ಎಕರೆ 16 ಗುಂಟೆ 
ಜಮೀನು ಅಗತ್ಯವಿದೆಯೆಂದು ಈ ಜಮೀನಿಗೆ ಭೂಮೌಲ್ಯ ರೂ.46,62,000/- ಹಾಗೂ ಕಟ್ಟಡ ಮರ, ಮಾಲ್ಕಿ ಅಂದಾಜು ರೂ.7,00,000/- ಗಳು 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ೨೪೯೫ 





ಒಟ್ಟು ರೂ.53,62,500/- ವೆಚ್ಚ ತಗಲುತ್ತದೆಂದು ಈ ಬಗ್ಗೆ ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಕಾರ್ಯದರ್ಶಿಗಳು ನಡೆಸಿದ ಸಭೆಯಲ್ಲಿ ಶಿವಮೊಗ್ಗ 
ವಿಮಾನ ನಿಲ್ದಾಣದ ರನ್‌ ವೇ ಗಾಗಿ ಹೆಚ್ಚುವರಿಯಾಗಿ ಬೇಕಾಗಿರುವ ಶಿವಮೊಗ್ಗ ತಾಲ್ಲೂಕು ಸೋಗಾನೆ ಗ್ರಾಮದ ಸರ್ವೇ ನಂ. 131, 133ರಲ್ಲಿನ 3 
ಎಕರೆ 16 ಗುಂಟೆ ಜಮೀನನ್ನು ಭೂಸ್ವಾಧೀನ ಕಾಯಿದೆಯಡಿ ಸ್ವಾಧೀನಪಡಿಸುವುದು ವಿಳಂಬವಾಗುವುದರಿಂದ ನೇರವಾಗಿ ಹಿಡುವಳಿದಾರರಿಂದ 
ಕ್ರಯಕ್ಕೆಪಡೆಯುವಂತೆ ಸೂಚಿಸಿರುವುದಾಗಿಯೂ ಹಾಗೂ ದಿನಾಂಕ: 17-06-2010ರಂದು ಹೊರಡಿಸಿರುವ ಪ್ರಾಥಮಿಕ ಅಧಿಸೂಚನೆಯಲ್ಲಿ 
ಒಳಗೊಂಡಿರುವ ಜಮೀನನ್ನು ಸಹ ಭೂಸ್ವಾಧೀನಪಡಿಸುವ ಮೊದಲು ನೇರವಾಗಿ ರೈತರಿ೦ದಲೇ ಖರೀದಿಸಲು ಸೂಚಿಸಿರುತ್ತಾರೆ ಹಾಗೂ ಅದರಂತೆ 
ಮುಖ್ಯ ಕಾರ್ಯನಿರ್ವಾಹಣಾಧಿಕಾರಿ ಹಾಗೂ ಕಾರ್ಯ ನಿರ್ವಾಹಕಾ ಸದಸ್ಯರು, ಕೆ.ಐ.ಎ.ಡಿ.ಬಿ, ಬೆಂಗಳೂರು ಇವರು ದಿ: 25-02-2012ರ 
ಪತ್ರದಲ್ಲಿ ಶಿವಮೊಗ್ಗ ಜಿಲ್ಲಾಧಿಕಾರಿಗಳಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಕೋರಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ, ಇವರು 
ದಿನಾಂಕ: 23-04-2012ರಂದು ಸಭೆ ನಡೆಸಿ, ಈ ಜಮೀನಿಗೆ ರೂ.53,62,500.00ಗಳನ್ನು ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆಂದು ತಿಳಿಸುತ್ತಾ 
ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕಾಗಿ ಸೋಗಾನೆ ಗ್ರಾಮದಲ್ಲಿ 3 ಹಂತದಲ್ಲಿ ಭೂಸ್ವಾಧೀನಪಡಿಸಲು ದರ ನಿಗದಿಯಾಗಿರುವ ಪ್ರಕ್ರಿಯೆ ಬಗ್ಗೆ 
ಮಾಹಿತಿಯನ್ನು, ಈ ಕೆಳಕಂಡಂತೆ ನೀಡಿರುತ್ತಾರೆ. ಅದರಂತೆ, 3ನೇ ಹಂತದಲ್ಲಿ ವಿಮಾನ ನಿಲ್ದಾಣದ ರನ್‌ ವೇ ಗಾಗಿ ಭೂಸ್ವಾಧೀನಪಡಿಸಿದ ಜಮೀನಿಗೆ 
ಕುಷ್ಠಿ ಜಮೀನಿಗೆ 1 ಎಕರೆಗೆ ರೂ.13.50 ಲಕ್ಷ ಇತರೆ ಜಮೀನಿಗೆ 1 ಎಕರೆಗೆ ರೂ.14.50 ಲಕ್ಷ ದರ ನಿಗದಿಪಡಿಸಲಾಗುವುದರಿ೦ದ ಅಂತಿಮವಾಗಿ 3ನೇ 
ಹಂತದಲ್ಲಿ ನಿಗದಿಪಡಿಸಿದ ದರವನ್ನು ಈಗ ಖರೀದಿಸುವ ಜಮೀನಿಗೆ ಲೆಕ್ಕಾಚಾರ ಮಾಡಬೇಕಾಗಿರುತ್ತದೆ ಎಂದು ತಿಳಿಸಿ, ಈ ಜಮೀನಿನ ಮೌಲ್ಯದ ಬಗ್ಗೆ 
ಮಾಹಿತಿಯನ್ನು ಈ ಕೆಳಕ೦ಡಂತೆ ನೀಡಿರುತ್ತಾರೆ. 


























ಗ್ರಾಮ ಸ. ನಂಬರ್‌ ತರಹೆ ವಿಸ್ತೀರ್ಣ ನಿಗದಿಪಡಿಸಿದ ಮೌಲ್ಯ ಒಟ್ಟು ಮೌಲ್ಯ 
ಲಕ್ಷದಲ್ಲಿ 

ಸೋಗಾನೆ 13] ಖುಷ್ಕಿ 0.26 13.50 8,77,500.00 
131 ಖುಷ್ಕಿ 2.01 13.50 27,33,750.00 

ನಿಧಿಗೆ 158 ತರಿ 0.1] 14.50 3,98,750.00 
159 ತರಿ 0.10 14.50 3,62,500.00 

175 ತರಿ 0.08 14.50 2,90,000.00 

3.16 46,62,500.00 























4. ಪಸಾವನೆಯನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 


RE ಲ್ಲ 


ಸರ್ಕಾರದ ಆದೇಶ ಸಂಖ್ಯೆ ಮೂಅಇ 63 ರಾಅವಿ 2012 ಬೆ೦ಗಳೂರು, ದಿನಾಂಕ 09.07.2012 


(೬ 


ಸ್ಮಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಶಿವಮೊಗ್ಗ ವಿಮಾನ ನಿಲ್ದಾಣದ ಪುನರ್ವಸತಿ ಯೋಜನೆಯ ರಸ್ತೆ ಉದ್ದೇಶಕ್ಕಾಗಿ 


pf) 


ಶಿವಮೊಗ್ಗ ತಾಲ್ಲೂಕು ನಿಧಿಗೆ / ಹೋಬಳಿ ನಿಧಿಗೆ ಗ್ರಾಮದ ಸರ್ವೆ ನಂ.158, 159 ಮತ್ತು 175/5 ರಲ್ಲಿ ರಸ್ತೆಗಾಗಿ 0.29 ಎಕರೆ ಹಾಗೂ ರನ್‌ವೇಗಾಗಿ 
ಸೋಗಾನೆ ಗ್ರಾಮದ ಸರ್ವೆ ನಂ.131 ಮತ್ತು 133 ರಲ್ಲಿ 3 ಎಕರೆ 16 ಗುಂಟಿ ಜಮೀನನ್ನು ಸ್ಪಾಧೀನಪಡಿಸಿಕೊಳ್ಳಲು ರೂ.46,62,000/- ಹಾಗೂ 
ಕಟ್ಟಡ ಮರ, ಮಾಲ್ಕಿಗಳಿಗೆ ಅಂದಾಜು ರೂ.7,00,000/- ಗಳು ಒಟ್ಟು ರೂ.53,62,500.00 (ಐವತ್ತ ಮೂರು ಲಕ್ಷಗಳು ಅರವತ್ತೆರಡು ಸಾವಿರ 


ರೂಪಾಯಿಗಳು ಮಾತ್ರ) ಗಳನ್ನು ಬಿಡುಗಡೆ ಮಾಡಲು ಸರ್ಕಾರದ ಮಂಜೂರಾತಿಯನ್ನು ನೀಡಿದೆ. 


2. ಈ ಮೊತ್ತವನ್ನು 2012-13 ನೇ ಸಾಲಿನ ಲೆಕ್ಕಶೀರ್ಷಿಕೆ 5465-01-190-1-05 (ಯೋಜನೆ)-211-ಬಂಡವಾಳಗಳು-ಸಣ್ಣ ವಿಮಾನ 
ನಿಲ್ದಾಣಗಳ ಅಭಿವೃದ್ಧಿ ಇದರಡಿಯಲ್ಲಿ ಒದಗಿಸಿರುವ ರೂ.5.00 ಕೋಟಿಗಳ ಆಯವ್ಯಯದಿಂದ ಭರಿಸತಕ್ಕದ್ದು. 


3. ಮೇಲೆ ತಿಳಿಸಿರುವ ಜಮೀನು ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕಾಗಿ ಈಗಾಗಲೇ ಭೂಸ್ವಾಧೀನ ಪಡಿಸಿರುವ ಜಮೀನಿನ ವಿಸ್ತೀರ್ಣದಲ್ಲಿ 
ಬಿಟ್ಟುಹೋಗಿರುವ ಬಗ್ಗೆ ಖಚಿತ ಪಡಿಸಿಕೊಂಡು, ಬಿಟ್ಟುಹೋಗಿರುವುದಕ್ಕೆ ಕಾರಣಗಳನ್ನು ಸರ್ಕಾರಕ್ಕೆ ವರದಿ ಮಾಡತಕ್ಕದ್ದು ಹಾಗೂ ಈ ಜಮೀನು 
ಬಗೇರ್‌ ಹುಕ೦ ಸಾಗುವಳಿದಾರರ ಪ್ರದೇಶದಲ್ಲಿ ಬರುವುದಿಲ್ಲ ಎಂಬುದನ್ನು ಸಹ ಖಚಿತ ಪಡಿಸಿಕೊಳ್ಳುವ ಷರತ್ತಿಗೆ ಒಳಪಟ್ಟು ಈ ಮೊತ್ತವನ್ನು 
ಖರ್ಚು ಮಾಡುವಂತೆ ಸೂಚಿಸಿದೆ. 


೨೪೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ಭಾಗ-೧ 





4. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಕಾರ್ಯಕಾರಿ ಸದಸ್ಯರು, ಕರ್ನಾಟಕ ಕೈಗಾರಿಕಾ ಪದೇಶಾಭಿವೃದ್ಧಿ ಮಂಡಳಿ, 
ಬೆಂಗಳೂರು ಇವರು ಪೇಯೀಸ್‌ ರಸೀತಿಯ (78/9956 790600 ಮುಖೇನ ಸರ್ಕಾರದ ಅಧೀನ ಕಾರ್ಯದರ್ಶಿ, ಮೂಲಸೌಲಭ್ಯ ಅಭಿವೃದ್ಧಿ 
ಇಲಾಖೆ ಇವರ ಮೇಲು ರುಜು ಪಡೆದು ಹಣ ಪಡೆಯತಕ್ಕದ್ದು. 


5. ಈ ಆದೇಶವನ್ನು ದಿನಾಂಕ 27.04.2012 ರ ಆದೇಶ ಸಂಖ್ಯೆ.ಆಇ 4 ಟಿಎಫ್‌ಪಿ 2012 ರಲ್ಲಿ ಇಲಾಖಾ ಪಧಾನ ಕಾರ್ಯದರ್ಶಿ / 
ಕಾರ್ಯದರ್ಶಿಗಳಿಗೆ ನೀಡಿರುವ ಆರ್ಥಿಕ ಅಧಿಕಾರ ಪತ್ಯಾ ಯೋಜನೆಯಂತೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1902 ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ವಿಷಯ ಃ ಯೋಜನಾ ಮತ್ತು ಸಾಂಖ್ಯಿಕ ಇಲಾಖೆಗೆ ಹೊಸದಾಗಿ ಕಾರ್ಯದರ್ಶಿ ಹುದ್ದೆಯನ್ನು ಪೂರಕ 
ಸಿಬ್ಬಂದಿಯೊಂದಿಗೆ ಸೃಜಿಸುವ ಬಗ್ಗೆ. 


ಓದಲಾಗಿದೆ ಃ ಯೋಜನಾ ಇಲಾಖೆಯ ಕಡತ ಸಂಖ್ಯೆ ಯೋ.ಇ 108 ಪಿ.ಎಸ್‌.ಡಿ 2011 


ಪ್ರಸ್ತಾವನೆ : 


ಮೇಲೆ ಓದಲಾದ ಕಡತದಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಯೋಜನಾ ಮತ್ತು ಸಾಂಖ್ಯಿಕ ಇಲಾಖೆ ರವರು, ಯೋಜನಾ 
ಇಲಾಖೆಯು ಹಲವು ಶಾಸನಬದ್ಧ ಸಂಸ್ಥೆಗಳನ್ನು ಹಾಗೂ ಸ್ವಾಯತ್ತ ಸಂಸ್ಥೆಗಳನ್ನು ಒಳಗೊಂಡಿದ್ದು, ಈ ಎಲ್ಲಾ ಶಾಸನಬದ್ಧ, ಸ್ವಾಯತ್ತ ಸಂಸ್ಥೆಗಳು 
ನಿರ್ವಹಿಸುವ ವಿಷಯಗಳ ಸಮನ್ವಯ ಕಾರ್ಯಗಳನ್ನು ಯೋಜನಾ ಇಲಾಖೆಯಲ್ಲಿರುವ ಪ್ರಧಾನ ಕಾರ್ಯದರ್ಶಿಯವರೊಬ್ಬರಿಂದ ನಿರ್ವಹಿಸುವುದು 
ಕಷ್ಟ ಸಾಧ್ಯವಾಗಿರುವುದರಿಂದ ಯೋಜನಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರಿಗೆ ಅಗತ್ಯ ನೆರವು ನೀಡಲು ಕೆಲವೊಂದು ವಿಷಯಗಳ ಬಗ್ಗೆ 
ಉಸ್ತುವಾರಿ ನೋಡಿಕೊಳ್ಳಲು ಹಾಗೂ ಸಂಬಂಧಪಟ್ಟ ಇಲಾಖೆಗಳಿಗೆ / ಅಧಿಕಾರಿಗಳಿಗೆ ಅಗತ್ಯ ಮಾರ್ಗದರ್ಶನ ನೀಡಲು ಯೋಜನಾ ಇಲಾಖೆಗೆ 
ಒಂದು ಕಾರ್ಯದರ್ಶಿ ಹುದ್ದೆಯನ್ನು ಪೂರಕ ಸಿಬ್ಬಂದಿಯೊಂದಿಗೆ ಸೃಜಿಸುವ ಬಗ್ಗೆ ಪ್ರಸ್ತಾಪಿಸಿರುತ್ತಾರೆ. ಈ ಪ್ರಸ್ತಾವನೆಗೆ ಸಿಬ್ಬಂದಿ ಮತ್ತು ಆಡಳಿತ 
ಸುಧಾರಣಾ ಇಲಾಖೆ (ಸೇವೆಗಳು-4) ಮತ್ತು ಆರ್ಥಿಕ ಇಲಾಖೆಗಳು ಸಹಮತಿ ನೀಡಿರುತ್ತವೆ. ಈ ಪ್ರಸ್ತಾವನೆಗೆ ಮಾನ್ಯ ಮುಖ್ಯಮಂತ್ರಿಗಳು 
ಅನುಮೋದಿಸಿರುತ್ತಾರೆ. ಅದರಂತೆ ಕೂಡಲೇ ಸೂಕ್ತ ಸರ್ಕಾರಿ ಆದೇಶ ಹೊರಡಿಸಬೇಕೆಂದು ಕೋರಿರುತ್ತಾರೆ. ಪ್ರಸ್ತಾವನೆಯನ್ನು ಪರಿಶೀಲಿಸಿದ 
ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸುತ್ತದೆ 8 


ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ. 392 ಸಅಸೇ 2012 ಬೆಂಗಳೂರು, ದಿನಾಂಕ 11 ನೇ ಜುಲೈ 2012. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ 
ಸರ್ಕಾರ ಸಚಿವಾಲಯದ ಯೋಜನಾ ಇಲಾಖೆಯ ವ್ಯಾಪ್ತಿಯಲ್ಲಿ ಈ ಕೆಳಕಂಡ ಹುದ್ದೆಗಳನ್ನು ಸೃಜಿಸಿ ಆದೇಶಿಸಲಾಗಿದೆ. 
































ಕ್ರಸಂ ಹುದ್ದೆಯ ಪದನಾಮ ಹುದ್ದೆಗಳ ಸಂಖ್ಯೆ ಷರಾ 
I ಸರ್ಕಾರದ ಕಾರ್ಯದರ್ಶಿ 01 To be Filled From 1.೯.6 
2 ಪತ್ರಾಂಕಿತ ಆಪ್ತ ಸಹಾಯಕ/ಹಿರಿಯ ಶೀಘಲಿಪಿಗಾರ 02 
3 ಶಾಖಾಧಿಕಾರಿ/ಹಿರಿಯ ಸಹಾಯಕ 01 
4 ಕಿರಿಯ ಸಹಾಯಕ 01 
ಒಟ್ಟು 05 








ಮುಂದುವರೆದು ಈ ಕೆಳಕಂಡ ಒಟ್ಟು 03 ಪೂರಕ ಸಿಬ್ಬಂದಿಗಳನ್ನು ಮರು ಹೊಂದಾಣಿಕೆ ಮೂಲಕ (Redeployment) ನೇಮಿಸಿಕೊಳ್ಳಲು 
ಸಹ ಆದೇಶಿಸಿದೆ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ೨೪೯೭ 














ಕ್ರಸಂ ಹುದೆಯ ಪದನಾಮ ಹುದೆಗಳ ಸಂಖ್ಯೆ 
ದಿ ಎ p) 
1 ವಾಹನ ಚಾಲಕ 01 
2 ದಲಾಯತ್‌ 02 





ಒಟ್ಟು 03 

















ಈ ಆದೇಶವನ್ನು ಯೋಜನಾ ಇಲಾಖೆಯ ಕಡತ ಸಂಖ್ಯೆ ಯೋ.ಇ 108 ಪಿ.ಎಸ್‌.ಡಿ 2011 ರಲ್ಲಿ ಆರ್ಥಿಕ ಇಲಾಖೆಯು ತನ್ನ ಟಿಪ್ಪಣಿ 
ಸಂಖ್ಯೆ ಆಇ 260 ವೆಚ್ಚ 6/ 2012, ದಿನಾ೦ಕ 06-06-2012 ರಲ್ಲಿ ನೀಡಿರುವ ಸಹಮತಿಯನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ.ಲಕ್ಷ್ಮೀನಾರಾಯಣ ರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 1911 ಸಿ.ಆ.ಸು. ಇಲಾಖೆ (ಸೇವೆಗಳು-3) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ವಿಷಯ: ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆಯಲ್ಲಿ ವಿಶೇಷ ಕಾರ್ಯದರ್ಶಿ ಹುದ್ದೆಯನ್ನು 
ಹ 


ಸೃಜಿಸುವ ಬಗೆ. 
[a 


ಓದಲಾಗಿದೆ: ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆಯ ಕಡತ ಸಂಖ್ಯೆ:ಸಂವ್ಯಶಾಇ 117 ಆಡಳಿತ 2011. 

ಪ್ರಸ್ತಾವನೆ: 

ಮೇಲೆ ಓದಲಾದ ಕಡತದಲ್ಲಿ ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆಯು ಸಚಿವಾಲಯದ 33 ಇಲಾಖೆಗಳಲ್ಲಿ 
ಹೊರಡಿಸಿರುವ ಸುಮಾರು 300ಕ್ಕೂ ಹೆಚ್ಚು ಅಧಿನಿಯಮಗಳನ್ನು ಕ್ರೋಢೀಕರಿಸಿ ತಿದ್ದುಪಡಿಗಳನ್ನು ಸೇರಿಸಿ ಮುದಿಸಿ ಸಾರ್ವಜನಿಕರಿಗೆ ಲಭ್ಯವಾಗುವಂತೆ 
ಮಾಡುವ ಕಾರ್ಯವನ್ನು ನಿರ್ವಹಿಸಲು ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆಗೆ ಒಂದು ಪ್ರತ್ಯೇಕ ವಿಶೇಷ ಕಾರ್ಯದರ್ಶಿ 
ಹುದ್ದೆಯನ್ನು ಸೃಜಿಸಬೇಕೆಂದು ಅಧೀನ ಶಾಸನ ರಚನಾ ಸಮಿತಿಯು ತನ್ನ 27ನೇ ವರದಿಯಲ್ಲಿ ಶಿಫಾರಸ್ಸು ಮಾಡಿರುವುದನ್ನು ಪರಿಶೀಲಿಸಿ ಸಿಆಸುಇ 
(ಆಡಳಿತ ಸುಧಾರಣೆ- ಕಾರ್ಯಾಧ್ಯಯನ) ವಿಭಾಗವು ಸಹ ವಿಶೇಷ ಕಾರ್ಯದರ್ಶಿ ಹುದ್ದೆ ಮತ್ತು ಅಧೀನ ಸಿಬ್ಬಂದಿ ಹುದ್ದೆಗಳ ಸೃಜನೆಯ ಬಗ್ಗೆ 
ಕಾರ್ಯಾಧ್ಯಯನ ವರದಿಯಲ್ಲಿ ಶಿಫಾರಸ್ಸು ಮಾಡಿರುವುದರಿಂದ ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆಯಲ್ಲಿ ಒಂದು ವಿಶೇಷ 
ಕಾರ್ಯದರ್ಶಿ ಹುದ್ದೆಯನ್ನು ಈ ಕೆಳಕಂಡ ಆಪ್ತ ಸಿಬ್ಬಂದಿ ಹುದ್ದೆಗಳೊಂದಿಗೆ ಸೃಜಿಸುವಂತೆ ಕೋರಿರುತ್ತದೆ. 








ಕ್ರಮ ಹುದೆಗಳ 
ಹುದೆಯ ಪದನಾಮ ಕ 

ಸಂಖ್ಯೆ | ಸಂಖ್ಯೆ 

1 ಸರ್ಕಾರದ ವಿಶೇಷ ಕಾರ್ಯದರ್ಶಿ 1 -ಹುದೆ 





ಸರ್ಕಾರದ ವಿಶೇಷ ಕಾರ್ಯದರ್ಶಿಯವರ ಆಪ್ತ ಶಾಖೆಗೆ 














2 ಶೀಘ್ರಲಿಪಿಗಾರ 1 -ಹುದ್ದೆ 

3 ಕಿರಿಯ ಸಹಾಯಕ 1 -ಹುದ್ದೆ 

ಪೆ “ಡಿ' ದರ್ಜೆ ನೌಕರ 1 -ಹುದ್ದೆ 
ಒಟ್ಟು 04 -ಹುದ್ದೆಗಳು 

















ಪ್ರಸ ವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಸರ್ಕಾರವು ಈ ಮುಂದಿನಂತೆ ಆದೇಶಿಸುತ್ತದೆ. 


ಮು ಪಿಂ 


ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 200 ಸಅಸೇ 2012 ಬೆಂಗಳೂರು, ದಿನಾಂಕ: 09ನೇ ಜುಲೈ 2012 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆಗೆ ಒಂದು ಪ್ರತ್ಯೇಕ ವಿಶೇಷ ಕಾರ್ಯದರ್ಶಿ ಹುದ್ದೆಯನ್ನು ಕೆಳಕಂಡ ಆಪ್ತ 
ಸಿಬ್ಬಂದಿಯೊಂದಿಗೆ ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸೃಜಿಸಲಾಗಿದೆ. 


೨೪೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ಭಾಗ-೧ 











ಕ್ರಮ ಹುದೆಯ ಪದನಾಮ ಹುದೆಗಳ 
[a] [a] 
ಸಂಖ್ಯೆ ಸಂಖ್ಯೆ 
1 ಸರ್ಕಾರದ ವಿಶೇಷ ಕಾರ್ಯದರ್ಶಿ 1 -ಹುದ್ದೆ 


(ವೇತನ ಶ್ರೇಣಿ ರೂ.56,500-79,800) 





ಸರ್ಕಾರದ ವಿಶೇಷ ಕಾರ್ಯದರ್ಶಿಯವರ ಆಪ್ತ ಶಾಖೆಗೆ 














2 ಶೀಘ್ರಲಿಪಿಗಾರ 1 -ಹುದ್ದೆ 

3 ಕಿರಿಯ ಸಹಾಯಕ 1 -ಹುದ್ದೆ 

ಪೆ “ಡಿ' ದರ್ಜೆ ನೌಕರ 1 -ಹುದ್ದೆ 
ಒಟ್ಟು 04 -ಹುದ್ದೆಗಳು 

















ಈ ಆದೇಶವನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು) ಶಾಖೆಯು ದಿ: 17-04-2012ರ ಟಿಪ್ಪಣಿ 
ಸಂಖ್ಯೆ: ಸಿಆಸುಇ 53 ಸೇನಿಡಿ 2012 ರಲ್ಲಿ ನೀಡಿರುವ ಹಾಗೂ ಆರ್ಥಿಕ ಇಲಾಖೆಯು ದಿನಾಂಕ: 25.02.2012ರ ಟಿಪ್ಪಣಿ ಸಂಖ್ಯೆ: ಆಇ 42 ವೆಚ್ಚ. 
10/2012 ಹಾಗೂ ದಿ: 26-05-2012ರ ಟಿಪ್ಪಣಿ ಸಂಖ್ಯೆ: ಆಇ 172 ವೆಚ್ಚ. 10/2012ರಲ್ಲಿ ನೀಡಿರುವ ಸಹಮತಿಯನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ಲಕ್ಷ್ಮೀನಾರಾಯಣ ರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 1912 ಸಿ.ಆ.ಸು. ಇಲಾಖೆ (ಸೇವೆಗಳು-3) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ವಿಷಯ : ಯೋಜನೆ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಸಲಹೆಗಾರರ ಆಪ್ತ ಶಾಖೆಗೆ 
ಹುದ್ದೆಗಳನ್ನು ಸೃಜಿಸುವ ಬಗ್ಗೆ. 


ಓದಲಾಗಿದೆ : ಯೋಜನಾ ಇಲಾಖೆಯ ಕಡತ ಸಂಖ್ಯೆ:ಪಿಡಿ 15 ಇವಿಎನ್‌ 2012. 


ಮೇಲೆ ಓದಲಾದ ಕಡತ ಸಂಖ್ಯೆ:ಪಿಡಿ 15 ಇವಿಎನ್‌ 2012ರಲ್ಲಿ ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯಲ್ಲಿ 
ತಾತ್ಕಾಲಿಕವಾಗಿ ಎರಡು ವರ್ಷಗಳ ಅವಧಿಗೆ ಸೃಜಿಸಲಾಗಿರುವ ವೇತನ ಶ್ರೇಣಿ ರಹಿತ ವಿಶೇಷಾಧಿಕಾರಿ (ಮೌಲ್ಯಮಾಪನ) ಹುದ್ದೆಯಲ್ಲಿ ಗುತ್ತಿಗೆ 
ಆಧಾರದ ಮೇಲೆ ನೇಮಕಗೊಂಡಿರುವ ಪ್ರೊ.ಎಸ್‌. ಮಾದೇಶ್ವರನ್‌, ಅವರ ಗುತ್ತಿಗೆ ಆಧಾರದ ನೇಮಕಾತಿಯ ಅವಧಿ ಮುಗಿಯುವವರೆಗೆ ಸದರಿ 
ವಿಶೇಷಾಧಿಕಾರಿ (ಮೌಲ್ಯಮಾಪನ) ಹುದ್ದೆಯನ್ನು ಸರ್ಕಾರದ ಕಾರ್ಯದರ್ಶಿ ಹುದ್ದೆಗೆ ತತ್ತಮಾನವಾದ ಯೋಜನಾ ಇಲಾಖೆಯ ಸಲಹೆಗಾರರು 
ಎಂದು ಮರುಪದನಾಮೀಕರಿಸಿರುವುದರಿ೦ದ ಸದರಿ ಹುದ್ದೆಗೆ ಕಾರ್ಯದರ್ಶಿ ಹುದ್ದೆಗೆ ಲಭ್ಯವಿರುವ ಪೂರಕ ಹುದ್ದೆಗಳನ್ನು ಸೃಜಿಸುವಂತೆ ಯೋಜನಾ 
ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರು ಕೋರಿದ್ದಾರೆ. ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಮುಂದಿನಂತೆ ಆದೇಶಿಸುತ್ತದೆ. 


ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 211 ಸಅಸೇ 2012 ಬೆಂಗಳೂರು, ದಿನಾಂಕ: 11ನೇ ಜುಲೈ 2012 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಸಲಹೆಗಾರರ ಆಪ್ತ ಶಾಖೆಗೆ ಈ ಹುದ್ದೆಯಲ್ಲಿ ಗುತ್ತಿಗೆ ಆಧಾರದ 
ಮೇಲೆ ನೇಮಕಗೊಂಡಿರುವ ಪ್ರೊ.ಎಸ್‌. ಮಾದೇಶ್ವರನ್‌, ಇವರ ಗುತ್ತಿಗೆ ಆಧಾರದ ನೇಮಕಾತಿಯ ಅವಧಿ ಮುಗಿಯುವವರೆಗೆ ಅಥವಾ ಇವರು 
ಸಚಿವಾಲಯದ ಯೋಜನಾ ಇಲಾಖೆಯಲ್ಲಿ ಸೇವೆಯಲ್ಲಿ ಇರುವವರೆಗೆ ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಕೆಳಕಂಡ ನಾಲ್ಕು 
ಹುದ್ದೆಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸೃಜಿಸಲಾಗಿದೆ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ೨೪೯೯ 























ಕ್ರಮ ಸಂಖ್ಯೆ ಹುದ್ದೆಯ ಪದನಾಮ ಹುದ್ದೆಗಳ ಸಂಖ್ಯೆ 
1 ಪತ್ರಾಂಕಿತ ಆಪ್ತ ಸಹಾಯಕರು / ಹಿರಿಯ ಶೀಘ್ರಲಿಪಿಗಾರ 1 
2 ಶಾಖಾಧಿಕಾರಿ / ಹಿರಿಯ ಸಹಾಯಕ 1 
3 ವಾಹನ ಚಾಲಕ 1 
4 ದಲಾಯತ್‌ 1 
ಒಟ್ಟು 4 

















ಈ ಆದೇಶವನ್ನು ಆರ್ಥಿಕ ಇಲಾಖೆಯು ದಿನಾಂಕ: 04.06.2012ರ ಟಿಪ್ಪಣಿ ಸಂಖ್ಯೆ; ಆಇ 437 ವೆಚ್ಚ-12/2012 ರಲ್ಲಿ 
ನೀಡಿರುವ ಸಹಮತಿಯನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ಲಕ್ಷ್ಮೀನಾರಾಯಣ ರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 1913 ಸಿ.ಆ.ಸು. ಇಲಾಖೆ (ಸೇವೆಗಳು-3) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ವಿಷಯ : ಮುಖ್ಯ ಚುನಾವಣಾಧಿಕಾರಿಗಳ ಕಛೇರಿಯಲ್ಲಿನ ಶಾಖಾಧಿಕಾರಿ ಹುದ್ದೆಯನ್ನು ಸರ್ಕಾರದ ಅಧೀನ 


ಕಾರ್ಯದರ್ಶಿ ಎಂದು ತಾತ್ಕಾಲಿಕವಾಗಿ ಉನ್ನತೀಕರಿಸುವ ಬಗ್ಗೆ. 


ಓದಲಾಗಿದೆ : ದಿನಾಂಕ: 25-04-2012ರ ಅ.ಸ.ಪ ಸಂಖ್ಯೆ 


ಸೈ ಸಿಆಸುಇ 45 ಚುಸಿಆ 2011 


ಪ್ರಸ್ತಾವನೆ: 

ಮೇಲೆ ಓದಲಾದ ಅರೆ ಸರ್ಕಾರಿ ಪತ್ರದಲ್ಲಿ ಮುಖ್ಯಚುನಾವಣಾಧಿಕಾರಿ ಕಛೇರಿಯಲ್ಲಿನ ಶಾಖಾಧಿಕಾರಿ ಹುದ್ದೆಯನ್ನು 
ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಸರ್ಕಾರದ ಅಧೀನ ಕಾರ್ಯದರ್ಶಿಯೆಂದು ಉನ್ನತೀಕರಿಸುವಂತೆ ಕೋರಲಾಗಿದೆ. ಪ್ರಸ್ತಾವನೆಯನ್ನು ಪರಿಶೀಲಿಸಿ 
ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ $ ಸಿಆಸುಇ 286 ಸಅಸೇ 2012 ಬೆಂಗಳೂರು ದಿನಾಂಕಃ 28ನೇ ಜೂನ್‌ 2012 


ಮುಖ್ಯ ಚುನಾವಣಾಧಿಕಾರಿ ಕಛೇರಿಯಲ್ಲಿನ ಶಾಖಾಧಿಕಾರಿ ಹುದ್ದೆಯನ್ನು ದಿನಾಂಕ: 17-04-2012ರಿ೦ದ ಜಾರಿಗೆ ಬರುವಂತೆ ಸರ್ಕಾರದ 
ಅಧೀನ ಕಾರ್ಯದರ್ಶಿಯೆಂದು ಉನ್ನತೀಕರಿಸಿದ್ದು, ಈ ರೀತಿ ಉನ್ನತೀಕರಿಸಲಾದ ಹುದ್ದೆಯಲ್ಲಿ ಶ್ರೀ ಟಿ. ಬಸವೇಗೌಡ, ತಹಶೀಲ್ದಾರ್‌ ಗ್ರೇಡ್‌-1, 
ಇವರನ್ನು ಸದರಿ ದಿನಾಂಕದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. ಹಾಗೂ ಈ ರೀತಿ ಉನ್ನತೀಕರಿಸಿದ 
ಹುದ್ದೆಯನ್ನು ಒಂದು ವರ್ಷದವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಮುಂದುವರಿಸಲಾಗಿದೆ. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 528 ವೆಚ್ಚ 12/2012 ದಿನಾಂಕ: 18-6-2012ರಲ್ಲಿ ನೀಡಿರುವ ಸಹಮತಿ 
ಮೇರೆಗೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ಲಕ್ಷ್ಮೀನಾರಾಯಣ ರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 1914 ಸಿ.ಆ.ಸು. ಇಲಾಖೆ (ಸೇವೆಗಳು-3) 


೨೫೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ಭಾಗ-೧ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಸರ್ಕಾರದ ವಿಶೇಷ ಕಾರ್ಯದರ್ಶಿ, ಸಿಆಸುಇ, ಇವರಿಗೆ ವಿಷಯಗಳನ್ನು ಹಂಚಿಕೆ ಮಾಡುವ ಬಗ್ಗೆ 


ಓದಲಾಗಿದೆ: 1) ದಿನಾಂಕ: 24/05/1994ರ ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 325 ಆಸೇಇ 2009 


2) ದಿನಾಂಕ: 14/06/2012ರ ಅಧಿಸೂಚನೆ ಸಂಖ್ಯೆ: ಸಿಆಸುಇ 71 ಆಸೇವ 2012 
ಪ್ರಸ್ತಾವನೆ: 


ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಕೆಎಎಸ್‌ ಸೀನಿಯರ್‌ ಸೂಪರ್‌ ಟೈಂ ಸ್ಕೇಲ್‌ ವೃಂದವನ್ನು ರಚಿಸಿ ರೂ.28275- 
39900 ವೇತನ ಶ್ರೇಣಿಯಲ್ಲಿ ಐದು ಹುದ್ದೆಗಳನ್ನು ಸೃಜಿಸಲಾಗಿರುತ್ತದೆ. ಈ ಐದು ಹುದ್ದೆಗಳಲ್ಲಿ ಒಂದು ಹುದ್ದೆಯನ್ನು ಸರ್ಕಾರದ ವಿಶೇಷ 


ಕಾರ್ಯದರ್ಶಿ, ಸಿಆಸುಇ ಎಂದು ಗುರುತಿಸಲಾಗಿದೆ. 


2: ಮೇಲೆ (2) ರಲ್ಲಿ ಓದಲಾದ ಸರ್ಕಾರದ ಅಧಿಸೂಚನೆಯಲ್ಲಿ ಶ್ರೀ.ಜಿ.ಜಯರಾಂ, ಸೀನಿಯರ್‌ ಸೂಪರ್‌ ಟೈಂ ಸ್ಕೇಲ್‌, ಮುಖ್ಯ 
ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾಪಂಚಾಯತ್‌, ಮಂಡ್ಯ ಇವರನ್ನು ಸರ್ಕಾರದ ವಿಶೇಷ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ 
ಇಲಾಖೆಯಲ್ಲಿ ಹೊಸದಾಗಿ ಸೃಜಿಸಲಾದ ಹುದ್ದೆಗೆ ನೇಮಕ ಮಾಡಲಾಗಿರುತ್ತದೆ. 


3. ಕರ್ನಾಟಕ ಸರ್ಕಾರ (ಕಾರ್ಯ ಕಲಾಪಗಳ ನಿರ್ವಹಣೆ) ನಿಯಮಗಳು, 1977ರ ನಿಯಮ 9ರನ್ವಯ ಸರ್ಕಾರದ ವಿಶೇಷ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ಇವರಿಗೆ ವಿಷಯಗಳನ್ನು ಹಂಚಿಕೆ ಮಾಡುವ ಬಗ್ಗೆ ಸರ್ಕಾರ ಪರಿಶೀಲಿಸಿದೆ. 


ಸರ್ಕಾರಿ ಆದೇಶ ಸಂಖ್ಯೆ: ಡಿಸಿಎ 4 ಎಆರ್‌ಬಿ 2012, ಬೆಂಗಳೂರು, ದಿನಾಂಕ: 27/06/2012 


ಸರ್ಕಾರದ ವಿಶೇಷ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ಇವರಿಗೆ ಸರ್ಕಾರದ ನೀತಿ ನಿರ್ಣಯಗಳಿಗೆ 
ಸಂಬಂಧಿಸಿದ ವಿಷಯಗಳನ್ನು ಮತ್ತು ಶಾಸನಬದ್ಧ ಅಧಿಕಾರಗಳನ್ನು ಚಲಾಯಿಸುವ ಪ್ರಕರಣಗಳನ್ನು ಹೊರತು ಪಡಿಸಿ ಈ ಆದೇಶದ ಅನುಬಂಧದಲ್ಲಿ 
ಲಗತ್ತಿಸಿರುವ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಆಡಳಿತ, ಸಿಬ್ಬಂದಿ ಮತ್ತು ಕಾರ್ಯಕಾರಿ ವಿಭಾಗಗಳ ವಿಷಯಗಳನ್ನು ಹಂಚಿಕೆ 
ಮಾಡಿ ಸರ್ಕಾರವು ಆದೇಶಿಸಿದೆ. 


ವಿಷಯಕ್ಕೆ ಸಂಬಂಧಿಸಿದ ಕಡತಗಳನ್ನು ಸಂಬಂಧಿಸಿದ ಜಂಟಿ ಕಾರ್ಯದರ್ಶಿ (ಆಡಳಿತ), ಉಪ ಕಾರ್ಯದರ್ಶಿ (ಸಿಬ್ಬಂದಿ) ಮತ್ತು ಉಪ 


ಕಾರ್ಯದರ್ಶಿ (ಕಾರ್ಯಕಾರಿ) ಇವರ ಮುಖಾಂತರ ಸಲ್ಲಿಸತಕ್ಕದ್ದು. 
ಈ ವಿಭಾಗಗಳ ನೀತಿ ನಿರ್ಣಯಗಳಿಗೆ ಸಂಬಂಧಿಸಿದ ಮತ್ತು ಶಾಸನಬದ್ಧ ಅಧಿಕಾರಗಳನ್ನು ಚಲಾಯಿಸುವ ಪ್ರಕರಣಗಳ ಕಡತಗಳನ್ನು 


ವಿಶೇಷ ಕಾರ್ಯದರ್ಶಿಯವರ ಮುಖಾಂತರ ಪ್ರಧಾನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಇವರಿಗೆ ಸಲ್ಲಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಡಾ| ಮಂಗಳ ಜಿ.ಎಸ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 


(ಸೇವಾ ನಿಯಮಗಳು-1) 


ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ 


೨೫೦೧ 





ಅನುಬಂಧ 





ಸರ್ಕಾರದ ವಿಶೇಷ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 





ಸರ್ಕಾರದ ಜಂಟಿ ಕಾರ್ಯದರ್ಶಿ (ಆಡಳಿತ) 


ಸರ್ಕಾರದ ಉಪ ಕಾರ್ಯದರ್ಶಿ (ಸಿಬ್ಬಂದಿ) 


ಸರ್ಕಾರದ ಉಪ ಕಾರ್ಯದರ್ಶಿ (ಕಾರ್ಯಕಾರಿ) 





ಸರ್ಕಾರದ ಅಧೀನ 
ಕಾರ್ಯದರ್ಶಿ 
(ಆಡಳಿತ-1) 


ಸರ್ಕಾರದ ಅಧೀನ 
ಕಾರ್ಯದರ್ಶಿ 
(ಸಿಬ್ಬಂದಿ) 


ಸರ್ಕಾರದ ಅಧೀನ 
ಕಾರ್ಯದರ್ಶಿ 
(ಲೆಕ್ಕಪತ್ರ-1) 


ಸರ್ಕಾರದ ಅಧೀನ 
ಕಾರ್ಯದರ್ಶಿ (ಲೆಕ್ಕಪತ್ರ-2) 


ಸರ್ಕಾರದ ಅಧೀನ 
ಕಾರ್ಯದರ್ಶಿ 
(ಆಡಳಿತ-2) 


ಸರ್ಕಾರದ ಅಧೀನ 
ಕಾರ್ಯದರ್ಶಿ 
(ಆಡಳಿತ-3) 


ಸರ್ಕಾರದ ಅಧೀನ 
ಕಾರ್ಯದರ್ಶಿ 
(ರಾಜಕೀಯ) 


ಸರ್ಕಾರದ ಅಧೀನ ಕಾರ್ಯದರ್ಶಿ (ಕಾರ್ಯಕಾರಿ) 








ನ 


ಶಾಖಾಧಿಕಾರಿ (ಆಡಳಿತ-ಎ) 
ಶಾಖಾಧಿಕಾರಿ (ಆಡಳಿತ-ಬಿ) 
ಶಾಖಾಧಿಕಾರಿ (ಸ್ತೀಮರ) 











1) 
-2) 


ಸಿಬ್ಬಂದಿ 
ಏ 

ಸಿಬ್ಬಂದಿ 
ಏ 


ಶಾಖಾಧಿಕಾರಿ (ಬಹುಪ್ರತಿ) 


ಶಾಖಾಧಿಕಾರಿ ( 
ಶಾಖಾಧಿಕಾರಿ ( 











) 
) 


5 


1) 
13 


ಇರಾ 


ತ್ರ-ಎ) 


ಶಾಖಾಧಿಕಾರಿ (ಲೆಕ್ಕಪ 
ಶಾಖಾಧಿಕಾರಿ (ಲೆಕ್ಕಪತ್ರ-ಬಿ 
ಶಾಖಾಧಿಕಾರಿ (ಲೆ 











ಚ್ಲುವರಿ ತುಟಿಭತ್ತೆ) 
ಚ ಬ್‌ 
ಶಾಖಾಧಿಕಾರಿ (ಸಾವಿಯೋ) 


ಶಾಖಾಧಿಕಾರಿ (ನಗದು-1) 
ಶಾಖಾಧಿಕಾರಿ (ನಗದು-2) 


ಶಾಖಾಧಿಕಾರಿ (ಹೆ 














ಶಾಖಾಧಿಕಾರಿ (ಆಡಳಿತ-ಸಿ) 
ಶಾಖಾಧಿಕಾರಿ (ಆಡಳಿತ-ಡಿ) 
ಶಾಖಾಧಿಕಾರಿ (ಆಡಳಿತ ಕೋಶ) 











ಶಾಖಾಧಿಕಾರಿ (ಆಡಳಿತ-ಇ) 
ಶಾಖಾಧಿಕಾರಿ (ಸಾಮಾನ್ಯ ರವಾನೆ) 








ರು 
ಆ 


ಶಾಖಾಧಿಕಾರಿ (ಕಾರ್ಯಕಾರಿ-ಎ) 
ಶಾಖಾಧಿಕಾರಿ (ಕಾರ್ಯಕಾರಿ-ಬಿ) 
ಮಾಹಿತಿ ಕೇಂದ್ರ 
3 ಶಾಖಾಧಿಕಾರಿಗಳು 
ಶಾಖಾಧಿಕಾರಿ (ಗೋಪಾಲಗೌಡ ಸ್ವಾಗತ ಕೇಂದ್ರ) 
ವಿಶೇಷಾಧಿಕಾರಿ 
ಬಹುಮಹಡಿ ಕಟಡ 
ಶಾಖಾಧಿಕಾರಿ (ರಾಜಕೀಯ) ಮತ್ತು (ಸಮನ್ವಯ) 














ಶಾಖಾಧಿಕಾರಿ (ದೇವರಾಜ ಅರಸು ಸ್ವಾಗತ ಕೇಂದ್ರ 











ಪಿ.ಆರ್‌. 1860 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಡಾ| ಮಂಗಳ ಜಿ.ಎಸ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ಸೇವಾ ನಿಯಮಗಳು-1) 





೨೫೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ಭಾಗ-೧ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ದಿನಗೂಲಿ ನೌಕರರ ಸಂಭಾವನೆಯನ್ನು ಮಾಸಿಕ ರೂ.1,000/- ಗಳಿಗೆ ಹೆಚ್ಚಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 18 ಸೇಸ್ಥಅ 2009, ದಿನಾಂಕ 11.6.2009. 
2) ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 86 ಸೇಸ್ಥಅ 2009, ದಿನಾಂಕ 10.2.2010. 
ಪ್ರಸ್ತಾವನೆ : 


ಮೇಲೆ ಓದಲಾದ ಕ್ರಮಾಂಕ (1ರಲ್ಲಿನ ಸರ್ಕಾರಿ ಆದೇಶದಲ್ಲಿ ದಿನಾಂಕ 1.7.1984ರ ನಂತರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ದಿನಗೂಲಿ 
ನೌಕರರಾಗಿ ನೇಮಕಗೊಂಡು ಕಾರ್ಯ ನಿರ್ವಹಿಸುತ್ತಿರುವ ನೌಕರರಿಗೆ ಒಟ್ಟು ದಿನಗೂಲಿಯ ಜೊತೆಗೆ ಮಾಸಿಕ ರೂ.1,000/-ಗಳನ್ನು ದಿನಾಂಕ: 
14.2009ರಿ೦ದ ಜಾರಿಗೆ ಬರುವಂತೆ, ಸದರಿ ಆದೇಶದಲ್ಲಿ ನಿಗದಿಪಡಿಸಿರುವ ಇತರ ಷರತ್ತುಗಳಿಗೊಳಪಟ್ಟು ಮಂಜೂರಾತಿ ನೀಡಲಾಗಿದೆ. 


ಮೇಲೆ ಓದಲಾದ ಕ್ರಮಾಂಕ (2)ರಲ್ಲಿನ ಸರ್ಕಾರಿ ಆದೇಶದಲ್ಲಿ ದಿನಾಂಕ 1.7.1984ರ ಪೂರ್ವದಲ್ಲಿ ವಿವಿಧ ಇಲಾಖೆಗಳಲ್ಲಿ ದಿನಗೂಲಿ 
ನೌಕರರಾಗಿ ನೇಮಕಗೊಂಡು ಕಾರ್ಯ ನಿರ್ವಹಿಸುತ್ತಿರುವವರಿಗೂ ಸಹ ದಿನಾಂಕ 1.4.2009ರಿಂದ ಜಾರಿಗೆ ಬರುವಂತೆ ಈಗ ನೀಡುತ್ತಿರುವ 
ದಿನಗೂಲಿಯ ಜೊತೆಗೆ ಮಾಸಿಕ ರೂ.1,000/-ಗಳನ್ನು ಹೆಚ್ಚುವರಿಯಾಗಿ ನೀಡಲು ಮಂಜೂರಾತಿ ನೀಡಲಾಗಿದೆ. 


ಪ್ರಸ್ತುತ ದಿನಾಂಕ 21.3.2012ರಂದು ವಿಧಾನ ಮಂಡಲದಲ್ಲಿ ಮಂಡಿಸಿದ 2012-13ನೇ ಸಾಲಿನ ಆಯವ್ಯಯ ಭಾಷಣದಲ್ಲಿ 
(ಪಾರಾ ಸಂಖ್ಯೆ: 256) ದಿನಗೂಲಿ ನೌಕರರ ಸಂಭಾವನೆಯನ್ನು ಪ್ರತಿ ತಿಂಗಳಿಗೆ ರೂ.1000/-ಗಳಷ್ಟು ಹೆಚ್ಚಿಸಲಾಗುವುದೆಂದು ಹೇಳಲಾಗಿದೆ. 
ಈ ಹಿನ್ನೆಲೆಯಲ್ಲಿ, ಕೆಳಕಂಡಂತೆ ಆದೇಶಿಸಲಾಗಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 34 ಸೇಸ್ಥಅ 2012, ಬೆಂಗಳೂರು, ದಿನಾಂಕ: 31.7.2012. 
ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ದಿನಗೂಲಿ ನೌಕರರ ಸಂಭಾವನೆಯನ್ನು ಮಾಸಿಕ ರೂ.1,000/- (ಒಂದು 
ಸಾವಿರ ರೂಪಾಯಿಗಳು ಮಾತ್ರ)ಗಳನ್ನು ದಿನಾಂಕ 1.4.2012ರಿಂದ ಜಾರಿಗೆ ಬರುವಂತೆ ಈ ಕೆಳಕಂಡ ಷರತ್ತಿಗೊಳಪಟ್ಟು ಮಂಜೂರಾತಿ ನೀಡಿದೆ :- 
1) ಸಂಬಂಧಿಸಿದ ದಿನಗೂಲಿ ನೌಕರರು ದಿನಾಂಕ 1.4.2012ರಂದು ದಿನಗೂಲಿ ನೌಕರರಾಗಿ ಹತ್ತು ವರ್ಷಕ್ಕಿಂತಲೂ ಹೆಚ್ಚು 
ಸೇವೆ ಸಲ್ಲಿಸಿರಬೇಕು; 
2) ದಿನಾಂಕ 1.4.2012ರಂದು ಅವರು ದಿನಗೂಲಿ ಸೇವೆಯಲ್ಲಿರಬೇಕು; 
3) ಪ್ರತಿ ತಿಂಗಳಲ್ಲಿ ಇಡೀ ತಿಂಗಳು ಕಾರ್ಯ ನಿರ್ವಹಿಸಿದ ದಿನಗೂಲಿ ನೌಕರರಿಗೆ ರೂ.1,000/-ಗಳ ಹೆಚ್ಚಳವನ್ನು ನೀಡತಕ್ಕದ್ದು. 


ಒಂದು ತಿಂಗಳಿನಲ್ಲಿ ಕೆಲವು ದಿನಗಳು ಮಾತ್ರ ಕಾರ್ಯ ನಿರ್ವಹಿಸಿದ ನೌಕರರಿಗೆ ಇದನ್ನು ಪ್ರಮಾಣಾನುಸಾರವಾಗಿ 
(Proportionate) ಕಡಿಮೆ ಮಾಡತಕ್ಕದ್ದು. 


ಈ ಆದೇಶವು ದಿನಾಂಕ 1.7.1984ರ ಪೂರ್ವದಲ್ಲಿ ದಿನಗೂಲಿ ನೌಕರರಾಗಿ ನೇಮಕಾತಿ ಹೊಂದಿ ಇನ್ನೂ ಸಕ್ರಮಗೊಳ್ಳದೇ ದಿನಗೂಲಿ 
ನೌಕರರಾಗಿ ಸೇವೆ ಸಲ್ಲಿಸುತ್ತಿರುವವರಿಗೂ ಅನ್ವಯವಾಗುತ್ತದೆಂದು ಸ್ಪಷ್ಟೀಕರಿಸಲಾಗಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 427 ವೆಚ್ಚ-12/2012, ದಿನಾಂಕ 14.5.2012 ಹಾಗೂ ಟಿಪ್ಪಣಿ ಸಂಖ್ಯೆ: ಆಇ 
591 ವೆಚ್ಚ-12/2012, ದಿನಾಂಕ 28.6.2012ರಲ್ಲಿ ನೀಡಿರುವ ಸಹಮತಿಯ ಮೇರೆಗೆ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಾ: ಮಂಗಳ ಜಿ.ಎಸ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1861 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು-1. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : 3ನೇ ಹಣಕಾಸು ಆಯೋಗದ ವರದಿಯ ಶಿಫಾರಸ್ಸುಗಳ ಅನುಷ್ಠಾನ ಕಾರ್ಯಪಡೆಯನ್ನು ಮುಂದುವರೆಸುವ ಬಗ್ಗೆ. 
ಓದಲಾಗಿದೆ : 1 ಸರ್ಕಾರಿ ಆದೇಶ ಸಂ: ಸಿಆಸುಇ 72 ಶಿಸನೇ 2009, ದಿನಾಂಕ: 03/07/2009. 


2. ಸರ್ಕಾರಿ ಆದೇಶ ಸಂ: ಸಿಆಸುಇ 68 ಶಿಸನೇ 2011, ದಿನಾಂಕ: 24.06.2011. 


3. 3ನೇ ಹಣಕಾಸು ಆಯೋಗದ ವರದಿಯ ಶಿಫಾರಸ್ಸುಗಳ ಅನುಷ್ಠಾನ ಕಾರ್ಯಪಡೆಯ 
ಪತ್ರ ಸಂಖ್ಯೆ: ಮೂರಾಹ/ಅ.ಪ/151/2012, ದಿನಾಂಕ: 14.06.2012 


4. ಮಾನ್ಯ ಮುಖ್ಯ ಮಂತ್ರಿಯವರ ಟಿಪ್ಪಣಿ ಸಂಖ್ಯೆ; CM/HOA/1329/2012, ದಿನಾ೦ಕ: 15.06.2012. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ೨೫೦೩ 





ಪ್ರಸ್ತಾವನೆ: 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1ರ ಆದೇಶದಲ್ಲಿ 3ನೇ ಹಣಕಾಸು ಆಯೋಗದ ವರದಿಯ ಶಿಫಾರಸ್ಸುಗಳನ್ನು ಅನುಷ್ಠಾನಗೊಳಿಸಲು 
ಕಾರ್ಯಪಡೆಯನ್ನು ರಚಿಸಲಾಗಿತ್ತು. 


ಮೇಲೆ ಓದಲಾದ ಕ್ರಮ ಸಂಖ್ಯೆ (2)ರ ಆದೇಶದಲ್ಲಿ 3ನೇ ಹಣಕಾಸು ಆಯೋಗದ ಶಿಫಾರಸ್ಸುಗಳ ಅನುಷ್ಠಾನ ಕಾರ್ಯಪಡೆ ಅವರು 3ನೇ 
ಹಣಕಾಸು ಆಯೋಗದ ಶಿಫಾರಸ್ಸುಗಳನ್ನು ಅನುಷ್ಠಾನಗೊಳಿಸುವ ಸಂಬಂಧ ರಚಿಸಲಾಗಿರುವ ಕಾರ್ಯಪಡೆಯ ಅವಧಿಯನ್ನು 01.07.2011 ರಿಂದ 
ಒಂದು ವರ್ಷದ ಅವಧಿಗೆ ವಿಸ್ತರಿಸಲಾಗಿದೆ. 


ಮೇಲೆ ಓದಲಾದ ಕ್ರಮ ಸಂಖ್ಯೆ (3)ರ ಪತ್ರದಲ್ಲಿ ಅಧ್ಯಕ್ಷರು, 3ನೇ ಹಣಕಾಸು ಆಯೋಗದ ಶಿಫಾರಸ್ಸುಗಳ ಅನುಷ್ಠಾನ ಕಾರ್ಯಪಡೆ ಅವರು 
3ನೇ ಹಣಕಾಸು ಆಯೋಗದ ಶಿಫಾರಸ್ಸುಗಳನ್ನು ಅನುಷ್ಠಾನಗೊಳಿಸುವ ಸಂಬಂಧ ರಚಿಸಲಾಗಿರುವ ಕಾರ್ಯಪಡೆಯ ಅವಧಿಯನ್ನು 31.03.2013 
ರವರೆಗೆ ವಿಸ್ತರಿಸಲು ಕೋರಿರುತ್ತಾರೆ. 


ಮೇಲೆ ಓದಲಾದ ಕ್ರಮ ಸಂಖ್ಯೆ (4)ರ ಟಿಪ್ಪಣಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು 3ನೇ ಹಣಕಾಸು ಆಯೋಗದ ಶಿಫಾರಸ್ಸುಗಳ 
ಅನುಷ್ಠಾನ ಕಾರ್ಯಪಡೆಯ “ಅಧಿಕಾರವಧಿಯನ್ನು ಮುಂದಿನ ಆದೇಶದವರೆಗೆ ಮುಂದುವರಿಸಲು ಆದೇಶಿಸಿದೆ. ಕೂಡಲೇ ಆದೇಶ ನೀಡುವುದು” 
ಎಂದು ಆದೇಶಿಸಿದ್ದು, ಅದರಂತೆ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 83 ಶಿಸನೇ 2012, ಬೆ೦ಗಳೂರು, ದಿನಾಂಕ 28.06.2012. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, 3ನೇ ಹಣಕಾಸು ಆಯೋಗದ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸಲು ಆದೇಶ 
ಲ" ಹು ೩ ಹು ನಿ ೩ [o) 


ಸಂಖ್ಯೆ: ಸಿಆಸುಇ 72 ಶಿಸನೇ 2009, ದಿನಾ೦ಕ: 03.07.2009 ರ ಆದೇಶದನ್ವಯ ರಚಿಸಲಾಗಿರುವ ಕಾರ್ಯಪಡೆಯ ಅವಧಿಯನ್ನು ದಿನಾಂಕ: 
01.07.2012 ರಿಂದ 30.06.2013 ರವರೆಗೆ ಒಂದು ವರ್ಷದ ಅವಧಿಗೆ ಮುಂದುವರೆಸಲಾಗಿದೆ. 


2. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಆಇ 586 ವೆಚ್ಚ-12/2012, ದಿನಾಂಕ: 27.06.2012 ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ನಾಗರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1863 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ರಾಜ್ಯ ಶಿಷ್ಠಾಚಾರ). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಸಂಖ್ಯೆ: ಸಿಆಸುಇ 67 ಸೇನಿಸಿ 2012 ದಿನಾಂಕ: 04/07/2012 
ಸುತ್ತೋಲೆ 
ವಿಷಯ : ಪಾಸ್‌ಪೋರ್ಟ್‌ ಸೌಲಭ್ಯಗಳನ್ನು ಒದಗಿಸಲು ಪರಿಶೀಲನಾ ಪ್ರಮಾಣ ಪತ್ರವನ್ನು (್ಥerification Cerificate) ನೀಡುವ 
ಬಗ್ಗೆ. 
(ಸ 
ಉಲ್ಲೇಖ : ದಿನಾಂಕ: 11/01/2001ರ ಸುತ್ತೋಲೆ ಸಂಖ್ಯೆ ಸಿಆಸುಇ 16 ಎಸ್‌ಆರ್‌ಸಿ 2000 
ಪಾಸ್‌ಪೋರ್ಟ್‌ ಸೌಲಭ್ಯ ಪಡೆಯುವ ಅರ್ಜಿದಾರರಿಗೆ ಪರಿಶೀಲನಾ ಪ್ರಮಾಣಪತ್ರವನ್ನು ದೃಢೀಕರಿಸಿ ವಿತರಿಸುವ ಸಂಬಂಧ ಅಧಿಕಾರಿಗಳಿಗೆ 


ಈ ಹಿಂದೆ ದಿನಾಂಕ: 11/01/2000ರ ಸುತ್ತೋಲೆ ಸಂಖ್ಯೆ ಸಿಆಸುಇ 16 ಎಸ್‌ಆರ್‌ಸಿ 2000 ರನ್ವಯ ಸೂಚನೆಗಳನ್ನು ನೀಡಲಾಗಿದೆ. 


ಪಾಸ್‌ಪೋರ್ಟ್‌ ಕಾಯಿದೆ, 1967 ರನ್ವಯ (ಅನುಬಂಧ-ಎಫ್‌) ಪರಿಶೀಲನಾ ಪ್ರಮಾಣ ಪತ್ರವನ್ನು (Specimen of the Verification 
Centificate) ದೃಢೀಕರಿಸಲು ಅಧಿಕಾರ ಹೊಂದಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅಧಿಕಾರಿಗಳ ವಿವರ ಹಾಗೂ ಕಾರ್ಯ ವಿಧಾನಗಳನ್ನು 
(ಅಪೆಂಡಿಕ್ಸ್‌-1ರಲ್ಲಿನ ಅನುಬಂಧ-ಎಫ್‌ ಮತ್ತು ಜೆ ಟಿಪ್ಪಣಿ) ಅನುಬ೦ಧ-1ರಲ್ಲಿ ಸ್ಪಷ್ಟಪಡಿಸಲಾಗಿದೆ. 


ರಾಷ್ಟೀಯ ಭದ್ರತೆ ಹಾಗೂ ಕಾಳಜಿಯ ಹಿತದೃಷ್ಟಿಯಿಂದ ಪ್ರಾದೇಶಿಕ ಪಾಸ್‌ಪೋರ್ಟ್‌ ಅಧಿಕಾರಿ, ಬೆಂಗಳೂರು ರವರು ತಮ್ಮ 
ದಿನಾ೦ಕ: 06/06/2012 ಹಾಗೂ 14/06/2012ರ ಪತ್ರಗಳಲ್ಲಿ ಈ ಕೆಳಗಿನ ಅಂಶಗಳ ಬಗ್ಗೆ ತಿಳಿಸಿರುತ್ತಾರೆ. 


Issuance of passport to the applicant is a highly sensitive operation. In cases of Tatkal applications, the officer issuing 


Verification Certificate takes full responsibility (issue a passport to the applicant without police verification report). As you may 


೨೫೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ಭಾಗ-೧ 





surmise, if VCs are issued by these officers for a price or without knowing the applicants who are not eligible to be issued a 
passport by the Ministry as per Passport Act, 1967 would also be issued a passport based on such VCs issued. This poses a 


threat to national security and national interest. 


VC is compulsory for confirmed applicant's genuineness to issue passport. Hence, officers should be careful while 
issuing Verification Certificates (VCs) to applicants, whom they know personally and whose antecedents / character can be 
vouchsafed by them in a undoubted manner “ಹಾಗೂ”... to keep a track of VCs issued by them, (since we have made it compulsory 
for all VCs to be confirmed for their genuineness before even starting the processing of the applications), and to safeguard their 


stationeries which could be misused by unscrupulous elements. 


Further, the Regional Passport Office has initiated a process wherein the VCs are confirmed for their genuineness from 
the issuing authority at the time of processing of applications in the PSKs. Otherwise the applicants will not be benefitted by VCs 


issued by such officers. 


ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಪರಿಶೀಲನಾ ಪ್ರಮಾಣ ಪತ್ರವನ್ನು ದೃಢೀಕರಿಸುವ ಸಕ್ಷಮ ಪ್ರಾಧಿಕಾರಗಳು ಪಾಸ್‌ಪೋರ್ಟ್‌ ಕಾಯಿದೆ, 
1967ರ ನಿಯಮಗಳನ್ನು ಹಾಗೂ ಅನುಬಂಧ-।ರಲ್ಲಿನ ಅಂಶಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು. ಪರಂತು ಅರ್ಜಿದಾರರ ಪೂರ್ವಪರ ಚರಿತ್ರೆಯನ್ನು 
ತಿಳಿಯದೇ ಅವರ ಕೋರಿಕೆಯ ಮೇರೆಗಾಗಲೀ ಅಥವಾ ಅವರ ಪರವಾಗಿ ಮಾಡಲಾದ ಶಿಫಾರಸ್ಸಿನ ಮೇರೆಗಾಗಲೀ ಪರಿಶೀಲನಾ ಪ್ರಮಾಣಪತ್ರವನ್ನು 
ನೀಡತಕ್ಕದ್ದಲ್ಲವೆಂದು ತಿಳಿಸಲಾಗಿದೆ 


ಎಸ್‌.ವಿ. ರಂಗನಾಥ್‌ 
ಸರ್ಕಾರದ ಮುಖ್ಯ ಕಾರ್ಯದರ್ಶಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಾ|। ಮಂಗಳ ಜಿ.ಎಸ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು-1) 


ಅನುಬಂಧ-1 


1. The applicant's passport size photograph is also required to be affixed on the Verification Certificate and attested by the 
officer issuing the Verification Certificate with his / her signature and rubber stamp put in such a way that half the 


signature and stamp appear on the photograph and half on the certificate. 


2. Ifthe applicant has resided at more than one place during the last one year, then all previous addresses with the 
relevant dates should be mentioned. 
3. The Verification Certificate may be got signed by any of the following: 


(1) An Under Secretary / Deputy Secretary / Director / Joint Secretary / Addl. Secretary /Special Secretary / 


Secretary / Cabinet Secretary to Government of India. 


(ii) A Director / Joint Secretary / Additional Secretary / Special Secretary / Chief Secretary to a State 


Government. 


(iii) A Sub-Divisional Magistrate / First Class Judicial Magistrate / Additional D |/ / District Magistrate of the district 


of residence of applicant. 
(iv) A District Superintendent of Police / DIG /1G / DGP of the district of residence of applicant. 
(v) The General Manager and above of a Public Sector Undertaking. 


(vi) All members of any All India Service or Central Service who are equivalent to or above the rank of an Under 


Secretary to the Government, i.e., with Grade pay of Rs.6,600/- and above. 
(vii, Resident Commissioners / Additional Resident Commissioners of all State Governments based in Delhi. 


(viii, Concerned Tehsildars or concerned SHOs for an applicant staying in the area under his / her jurisdiction. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ೨೫೦೫ 





4. Anyone who issues incorrect verification certificate may be prosecuted under section 12(2) of the Passport Act, 1967. 


5, SECTION 6(2) (C) OF THE PASSPORTS ACT, 1967:- 


“Subject to the other provisions of this Act, the passport authority shall refuse to issue a passport or travel document for 

visiting any foreign country under clause (C) sub-section 5 of any one or more of the following grounds, and on no other 

ground, namely: 

a) Thatthe applicant is not a citizen of India. 

b) That the applicant may, or is likely to, engage outside India in activities prejudicial to the sovereignty and integrity 
of India. 

c) Thatthe departure of the applicant from India may, or is likely to be detrimental to the security of India. 


d) Thatthe presence of the applicant outside India may, or is likely to prejudice the friendly relations of India with any 
foreign country. 

e) Thatthe applicant has, at any time during the period of five years immediately preceding the date of his application, 
been convicted by a court of India for any offence involving moral turpitude and sentenced in respect thereof 
imprisonment for not less than two years. 

f) That criminal proceedings in respect of an offence alleged to have been committed by the applicant are pending 
before a court in India. 

9g) That ೩ warrant or summons for the appearance, or a warrant for the arrest of the applicant has been issued by a 
court under any law for the time being in force or that an order prohibiting the departure from India of the applicant 
has been made by any such court. 


೧) That the applicant has been repatriated and has not reimbursed the expenditure incurred in connection 


with such repatriation. 
ಪಿ.ಆರ್‌. 1864 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ವಿಷಯ : ಶ್ರೀ ಎನ್‌. ಲಕ್ಷ್ಮಣ್‌ರಾವ್‌ ಪೇಶ್ವೆ, ಮುಖ್ಯ ಇ೦ಜಿನಿಯರಿ, ಇವರನ್ನು ಸೇವೆಯಿಂದ ಅಮಾನತ್ತಿನಲ್ಲಿಡುವ ಬಗ್ಗೆ. 


ಓದಲಾಗಿದೆ : ಹೆಚ್ಚುವರಿ ಪೋಲೀಸ್‌ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ. ಬೆಂಗಳೂರು ಇವರ 
ಪತ್ರ ಸಂಖ್ಯೆ: ಲೋಕ್‌/ಐಎನ್‌ವೀಜಿ)/ಸಿಟಿ/ಕ್ರೈ೦.54/2012, ದಿನಾಂಕ: 30-06-2012 


ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ. 05 ಇಮುವಿ 2012 ಬೆಂಗಳೂರು, ದಿನಾಂಕ 06-07-2012 


ಶ್ರೀ ಎನ್‌. ಲಕ್ಷ್ಮಣ್‌ರಾವ್‌ ಪೇಶ್ವೆ, ಮುಖ್ಯ ಇಂಜಿನಿಯರ್‌, ಅವರು ತಮ್ಮ ಸೇವಾವಧಿಯಲ್ಲಿ ಅಕ್ರಮವಾಗಿ ಅಪಾರ ಪ್ರಮಾಣದ ಆಸ್ತಿ 
ಪಾಸ್ತಿಗಳನ್ನು ಗಳಿಸಿದ್ದಾರೆಂಬ ಮಾಹಿತಿಯ ಮೇರೆಗೆ ಕರ್ನಾಟಕ ಲೋಕಾಯುಕ್ತದ ಪೋಲೀಸರು ದಿನಾಂಕ 22-06-2012 ರಂದು ಬೆಂಗಳೂರು 
ನಗರದ ಅವರ ಮೆನೆ ಬ್ಯಾಂಕ್‌ ಲಾಕರ್‌ ಮತ್ತು ಕಛೇರಿಯನ್ನು ಶೋಧಿಸಲಾಗಿ ಅಧಿಕಾರಿಯು ಅಪಾರ ಪ್ರಮಾಣದ ಚರ ಮತ್ತು ಸ್ಥಿರಾಸ್ತಿ ಪತ್ತೆ 
ಮಾಡಿರುವುದರಿಂದಲೂ ; 


ಶ್ರೀ ಎನ್‌. ಲಕ್ಷ್ಮಣ್‌ರಾವ್‌ ಪೇಶ್ವೆ ಮುಖ್ಯ ಇಂಜಿನಿಯರ್‌, ಅವರು ತಮ್ಮ ಆದಾಯದ ಬಲ್ಲ ಮೂಲಗಳಿಗಿಂತಲೂ ಹೆಚ್ಚಿನ ಆಸ್ತಿ 
ಪಾಸ್ತಿಗಳನ್ನು ಹೊಂದಿದ್ದು, ಇವರ ಎರುದ್ಧ ವಿವರವಾದ ತನಿಖೆ ಅಗತ್ಯವಿದ್ದು, ತನಿಖೆಯನ್ನು ಕಾಯ್ದಿಟ್ಟು ಅವರನ್ನು ಸರ್ಕಾರಿ ಸೇವೆಯಿಂದ 
ಅಮಾನತ್ತುಗೊಳಿಸುವುದು ಅವಶ್ಯವೆಂದು ಕಂಡುಬಂದಿರುವುದರಿಂದಲೂ ; 


ಶ್ರೀ ಎನ್‌. ಲಕ್ಷ್ಮಣ್‌ರಾವ್‌ ಪೇಶ್ವೆ, ಮುಖ್ಯ ಇಂಜಿನಿಯರ್‌, ಇವರು ದಿನಾಂಕ: 27-06-2012 ರಿಂದ 48 ಗಂಟೆಗಳಿಗೂ ಹೆಚ್ಚು ಕಾಲ 
ನ್ಯಾಯಾಂಗ ಬಂಧನದಲ್ಲಿದ್ದುದರಿಂದ ಕರ್ನಾಟಕ ನಾಗರೀಕ ಸೇವಾ (ಸಿಸಿಎ)) ನಿಯಮಾವಳಿಯ ನಿಯಮ 10(2)(ಎ) ರನ್ವಯ ಅಂದಿನಿಂದಲೇ 
ಅಮಾನತ್ತಿನಲ್ಲಿದ್ದಂತೆ ಪರಿಗಣಿಸಬೇಕಾಗಿರುವುದರಿಂದಲೂ; 


೨೫೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ಭಾಗ-೧ 





ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ 1957ರ ನಿಯಮ 101(ಅಅ)ರಡಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಶ್ರೀ ಲಕ್ಷ್ಮಣ್‌ರಾವ್‌ ಪೇಶ್ವೆ, ಮುಖ್ಯ ಇಂಜಿನಿಯರ್‌ ಅವರ ವಿರುದ್ಧ ಲೋಕಾಯುಕ್ತ ತನಿಖೆಯನ್ನು 
ಕಾಯ್ದಿಟ್ಟು ದಿನಾಂಕ: 27-06-2012 ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರನ್ನು ಈ ಮೂಲಕ ಸೇವೆಯಿಂದ 
ಅಮಾನತ್ತಿನಲ್ಲಿಡುತ್ತದೆ. 


ಅಮಾನತ್ತಿನ ಅವಧಿಯಲ್ಲಿ ಶ್ರೀ ಎನ್‌. ಲಕ್ಷ್ಮಣ್‌ರಾವ್‌ ಪೇಶ್ವೆ, ಮುಖ್ಯ ಇಂಜಿನಿಯರ್‌, ಅವರು ಕೆ.ಸಿ.ಎಸ್‌.ಆರ್‌. ನಿಯಮ 98 ರನ್ವಯ 
ಜೀವನಾಧಾರ ಭತ್ಯೆಯನ್ನು ಪಡೆಯುತ್ತಾರೆ. 


ಅಮಾನತ್ತಿನ ಅವಧಿಯಲ್ಲಿ ಶ್ರೀ ಎನ್‌. ಲಕ್ಷ್ಮಣ್‌ರಾವ್‌ ಪೇಶ್ವೆ, ಮುಖ್ಯ ಇಂಜಿನಿಯರ್‌ ಅವರು ಸಕ್ಷಮ ಪ್ರಾಧಿಕಾರದ ಲಿಖಿತ 
ಅನುಮತಿಯಿಲ್ಲದೆ ಕೇಂದ್ರ ಸ್ಥಾನವನ್ನು ಬಿಡತಕ್ಕದ್ದಲ್ಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ಲಕ್ಕೀನಾರಾಯಣ ರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 1865 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ವಿಷಯ: ಶೀಮತಿ ಸ್ವರ್ಣಲತ ಎಂ.ಭಂಡಾರೆ, ಸರ್ಕಾರದ ಉಪ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ ಇವರನ್ನು 
ಸೇವೆಯಿ೦ದ ಅಮಾನತ್ತುಗೊಳಿಸುವ ಬಗ್ಗೆ. 


ಓದಲಾಗಿದೆ: ಅಪರ ಪೊಲೀಸ್‌ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ. ಬೆಂಗಳೂರು ಇವರ ಪತ್ರ 
ಸಂಖ್ಯೆ;ಲೋಕ್‌/ ಐಎನ್‌ವಿ(ಜಿ)/ ಸಿಟಿ/ಕೈಂ.59/2012, ದಿನಾ೦ಕ:06/07/2012. 


ಅಪರ ಪೊಲೀಸ್‌ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು, ಇವರ ಮೇಲೆ ಓದಲಾದ ಪತ್ರದಲ್ಲಿ ಬಾತ್ಮೀದಾರ 
ಶ್ರೀ ಗಿರೀಶ್‌ ಮ. ಖಡೇದ್‌, ಹೊಸೂರು ಗ್ರಾಮ, ಹುಕ್ಕೇರಿ ತಾಲ್ಲೂಕು, ಬೆಳಗಾಂ ಜಿಲ್ಲೆ, ಇವರು ಲೋಕಾಯುಕ್ತ ಕಛೇರಿಗೆ ಹಾಜರಾಗಿ ತಾವು ಆದರ್ಶ 
ಎಂಬ ಹೆಸರಿನ ಕನ್ನಡ ಮಾಧ್ಯಮ ಪ್ರಾಥಮಿಕ ಪಾಠಶಾಲೆಯ ನಿರ್ದೇಶಕರಾಗಿದ್ದು, ಸದರಿ ಶಾಲೆಗೆ ಅನುದಾನ ಬಿಡುಗಡೆಗೆ ಸಂಬಂಧಿಸಿದ ಕಡತವನ್ನು 
ಆರೋಪಿತ ಅಧಿಕಾರಿ ಶ್ರೀಮತಿ ಸ್ವರ್ಣಲತ ಎಂ.ಭಂಡಾರೆ ಉಪ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ, ಇವರ ಕಛೇರಿಯಲ್ಲಿ ಮೇ 2012ರಿಂದ ಸಹಿಗಾಗಿ 
ಬಾಕಿ ಇದ್ದು, ತಾವು ಹಣ ಕೊಡದ ಕಾರಣ ಸಹಿಯಾಗಿರುವುದಿಲ್ಲ ಹಲವಾರು ಜನ ಕವರಿನಲ್ಲಿ ಹಣ ಕೊಟ್ಟು ಕೆಲಸಮಾಡಿಸಿಕೊ೦ಡು ಹೋಗುತ್ತಿದ್ದು, 
ಅದೇ ರೀತಿ ತಾವೂ ಸಹ ಹಣ ನೀಡಿ ಕೆಲಸ ಮಾಡಿಸಿಕೊಳ್ಳಿ ಎಂದು ಆಪಾದಿತ ಅಧಿಕಾರಿ ಹೇಳಿದ್ದರಿಂದ ಬೇಸತ್ತ ಬಾತ್ಮೀದಾರರಾದ ಶ್ರೀ ಗಿರೀಶ್‌ 
ಎಂ.ಖಡೇದ್‌, ಇವರು ತಕ್ಷಣ ಆಪಾದಿತ ಅಧಿಕಾರಿಯ ಕಛೇರಿಯ ಶೋಧ ಮಾಡಿ ಅವರ ವಿರುದ್ಧ ಸೂಕ್ತ ಕಾನೂನು ರೀತ್ಯ ಕ್ರಮ ಜರುಗಿಸುವಂತೆ 
ದೂರು ನೀಡಿದ್ದರ ಮೇರೆಗೆ ಕರ್ನಾಟಕ ಸರ್ಕಾರ ಸಚಿವಾಲಯದ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಶ್ರೀಮತಿ ಸ್ವರ್ಣಲತ ಎಂ. ಭಂಡಾರೆ, 
ಉಪ ಕಾರ್ಯದರ್ಶಿ, ಇವರ ಕಛೇರಿಗೆ ದಿನಾ೦ಕ;04.07.2012ರಂದು ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿ ಪರಿಶೀಲಿಸಿದಾಗ ಶ್ರೀಮತಿ 
ಸ್ವರ್ಣಲತ ಎಂ.ಭಂಡಾರೆರವರು ಸರ್ಕಾರದ ಅನುದಾನ ಪಡೆದುಕೊಳ್ಳುವ ಸಲುವಾಗಿ ಅರ್ಜಿ ಸಲ್ಲಿಸಿರುವ ಅನುದಾನ ರಹಿತ ಶಾಲೆಗಳ ಆಡಳಿತ 
ಮಂಡಳಿಯ ಸದಸ್ಯರು ಮತ್ತು ಶಾಲೆಯ ಅಧಿಕಾರಿಗಳಿಂದ ಅಕ್ರಮವಾಗಿ ಲಂಚದ ಹಣವನ್ನು ವಸೂಲಿ ಮಾಡುತ್ತಿರುವುದು ಅವರ ಕಛೇರಿಯ 
ಪೀಠೋಪಕರಣದ ಅಲ್ಮೇರಾ ಮತ್ತು ಅವರ ವ್ಯಾನಿಟ ಬ್ಯಾಗುಗಳನ್ನು ಶೋಧಿಸಿದಾಗ ರೂ.93,870/-(ತೊ೦ಂಭತ್ಮೂರು ಸಾವಿರದ ಎಂಟನೂರ ಎಪ್ಪತ್ತು 
ರೂಪಾಯಿಗಳು) ಅಕ್ರಮ ಸಂಭಾವನೆಯ ಹಣ ಆಪಾದಿತರ ಬಳಿ ಪತ್ತೆಯಾಗಿರುತ್ತದೆ. 


ಇದರಿಂದಾಗಿ ಇವರು ಅಕ್ರಮವಾಗಿ ಲಂಚದ ಹಣ ಪಡೆದಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಆದ್ದರಿಂದ ಇವರ ವಿರುದ್ಧ ಭ್ರಷ್ಠಾಚಾರ 
ಪ್ರತಿಬಂಧಕ ಕಾಯಿದೆ 1988ರ ಕಲಂ 7, 13(1(ಡಿ) ಸಹವಾಚನ ಕಲಂ 13(2)ರನ್ವಯ ಬೆಂಗಳೂರು ನಗರ ಲೋಕಾಯುಕ್ತ ಪೊಲೀಸ್‌ ಠಾಣೆಯಲ್ಲಿ 
ಮೊಕದ್ದಮೆ ಸಂಖ್ಯೆ:59/2012ರಡಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿತ ಅಧಿಕಾರಿಯನ್ನು ದಸ್ತಗಿರಿ ಮಾಡಿ, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ 
ಎಂದು ವರದಿ ಮಾಡಿರುತ್ತಾರೆ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ೨೫೦೭ 





ಆದ್ದರಿಂದ ಆರೋಪಿತರಾದ ಶ್ರೀಮತಿ ಸ್ವರ್ಣಲತ ಎಂ. ಭ೦ಡಾರೆ, ಉಪ ಕಾರ್ಯದರ್ಶಿ ಇವರ ವಿರುದ್ಧದ ಭ್ರಷ್ಠಾಚಾರ ಆರೋಪಗಳು 
ಮತ್ತು ಆಪಾದನೆಗಳು ದೊರೆತಿರುವ ಸಾಕ್ಷ್ಯಾಧಾರಗಳಿಂದ ಸಾಬೀತಾಗಿರುವುದರಿಂದ ಸದರಿ ಅಧಿಕಾರಿಯು ಅದೇ ಹುದ್ದೆಯಲ್ಲಿಯೇ ಮುಂದುವರೆದರೆ 
ತನಿಖೆಯ ಹಾದಿಯನ್ನು ತಪ್ಪಿಸುವ ಮತ್ತು ಸಾಕ್ಟ್ಯಾಧಾರಗಳನ್ನು ನಾಶಪಡಿಸುವ ಅವಕಾಶಗಳಿರುವುದರಿಂದ ಇವರನ್ನು ತಕ್ಷಣವೇ ಸೇವೆಯಿಂದ 
ಅಮಾನತ್ತುಗೊಳಿಸಿ, ಇವರ ಲೀನ್‌(ಸ್ಥಾನವನ್ನು) ಬೇರೆ ಕಡೆ ವರ್ಗಾಯಿಸುವಂತೆ ಕೋರಿರುತ್ತಾರೆ. 


ಈ ಪಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಲಾಗಿ ಆಪಾದಿತರು ಎಸಗಿರುವ ದುಷ್ಕೃತ್ಯಗಳು ಮೇಲ್ನೋಟಕ್ಕೆ ಸಾಬೀತಾಗಿರುವುದರಿಂದ 
ಇವರನ್ನು ಸೇವೆಯಿಂದ ಅಮಾನತ್ತುಗೊಳಿಸುವುದು ಸೂಕ್ತವೆಂದು ಸರ್ಕಾರವು ಪರಿಗಣಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ 8 ಸೇವಿ 2012(ಭಾಗ-1), ದಿನಾಂಕ:10.07.2012 


ಪಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಸಚಿವಾಲಯದ ಶಿಕ್ಷಣ ಇಲಾಖೆಯಲ್ಲಿ ಉಪ 
ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಸ್ವರ್ಣಲತ ಎಂ. ಭಂಡಾರೆ, ಇವರ ಕಛೇರಿಯ ಮೇಲೆ ದಿನಾಂಕ:4.7.2012ರಂದು 
ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಇವರು ಪಡೆದಿರುವ ರೂ.93,870/-(ತೊ೦ಬತ್ಮೂರು ಸಾವಿರದ ಎಂಟನೂರ ಎಪ್ಪತ್ತು ರೂಪಾಯಿಗಳು) 
ಅಕ್ರಮ ಸಂಭಾವನೆಯನ್ನು ಪತ್ತೆ ಹಚ್ಚಿ ಅಧಿಕಾರಿಯನ್ನು ಬಂಧಿಸಿ ದಿನಾಂಕ:04.07.2012ರಿಂದ 48ಘಂಟೆಗಳಿಗೂ ಹೆಚ್ಚುಕಾಲ ನ್ಯಾಯಾಂಗ 
ಬಂಧನದಲಿದ್ದುದರಿಂದ ಇವರ ವಿರುದ್ಧದ ಇಲಾಖಾ ವಿಚಾರಣೆಯನ್ನು ಬಾಕಿ ಇಟ್ಟು ದಿನಾಂಕ:4.7.2012ರಿಂದಲೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆಗೆ ಕರ್ನಾಟಕ ನಾಗರಿಕ ಸೇವಾ (ವರ್ಗೀಕರಣ, ನಿಯಂತಣ ಮತ್ತು ಮೇಲ್ಮನವಿ) ನಿಯಮಾವಳಿಗಳು, 1957ರ ನಿಯಮ 
10(1)(ಎಎ) ಮತ್ತು 10(2)(ಎ)ರನ್ವಯ ಶ್ರೀಮತಿ ಸ್ಪರ್ಣಲತ ಎಂ.ಭಂಡಾರೆ, ಉಪ ಕಾರ್ಯದರ್ಶಿ.ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ ಸಚಿವಾಲಯ, 
ಇವರನ್ನು ಈ ಮೂಲಕ ಸರ್ಕಾರಿ ಸೇವೆಯಿ೦ದ ಅಮಾನತ್ತುಗೊಳಿಸಿ ಆದೇಶಿಸಿದೆ. 


ಸದರಿ ಅಧಿಕಾರಿಗಳ ಲೀನ್‌ನ್ನು ಶಿಕ್ಷಣ ಇಲಾಖೆಯಿಂದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ(ಸೇವೆಗಳು-ಇ) ಶಾಖೆಗೆ 
ಹಿಂಪಡೆಯಲಾಗಿದೆ. ಅಮಾನತ್ತಿನ ಅವಧಿಯಲ್ಲಿ ಆರೋಪಿತ ಅಧಿಕಾರಿಯು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 1958ರ ನಿಯಮ(98)ರನ್ವಯ 
ಜೀವನಾಧಾರ ಭತ್ಯೆಯನ್ನು ಪಡೆಯಲು ಅರ್ಹರಿರುತ್ತಾರೆ. ಇವರು ಅಮಾನತ್ತಿನ ಅವಧಿಯಲ್ಲಿ ಸಕ್ಷಮ ಪಾಧಿಕಾರದ ಲಿಖಿತ ಅನುಮತಿಯಿಲ್ಲದೆ ಕೇಂದ್ರ 
ಸ್ಥಾನವನ್ನು ಬಿಡತಕ್ಕದ್ದಲ್ಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ಲಕ್ಕೀನಾರಾಯಣ ರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 1866 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


ಆರ್ಥಿಕ ಸಚಿವಾಲಯ 


ವಿಷಯ : ರಾಜ್ಯ ಸರ್ಕಾರದ ಆಸ್ತಿ-ಯಣ ನಿರ್ವಹಿಸಲು ಖಜಾನೆ-1! ಯೋಜನೆಯಡಿ ಸಮಾಲೋಚಕರುಗಳಿಗೆ 
ಶುಲ್ಕ ಪಾವತಿಸುವ ಬಗ್ಗೆ - 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂ. ಆಇ 27307 ಮುಂಗಡ 2011, ದಿನಾ೦ಕ:13-12-2011. 
2. ಸರ್ಕಾರದ ಆದೇಶ ಸಂ. ಆಇ 27307 ಮುಂಗಡ 2011, ದಿನಾ೦ಕ:12-1-2012. 
3. ಸರ್ಕಾರದ ಪತ್ರ ಸಂ. ಎಫ್‌ಡಿ 5 ಎಸ್‌ಒಎಫ್‌ಸಿ 2011, ದಿನಾ೦ಕ:19-6-2012. 
ಪ್ರಸ್ತಾವನೆ: 
ಮೇಲೆ ಕ್ರಮ ಸಂಖ್ಯೆ (1 ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ರಾಜ್ಯ ಸರ್ಕಾರದ ಆಸ್ತಿ-ಯಣ ನಿರ್ವಹಣೆಗಾಗಿ ಖಜಾನೆ-11 
ಯೋಜನೆಯಡಿ ಡಾಟಾಬೇಸ್‌ ಸಿದ್ಧಪಡಿಸುವ ಮತ್ತು ಆರ್ಥಿಕ ಲೆಕ್ಕಗಳಲ್ಲಿ ಬಾಕಿ ಮೊತ್ತಗಳೆಂದು ತೋರಿಸಲಾದ ಅಂಕಿ-ಅಂಶಗಳ ಹೊಂದಾಣಿಕೆ 
ಕಾರ್ಯದಲ್ಲಿ ಸರ್ಕಾರಕ್ಕೆ ನೆರವಾಗಲು ಆರು ತಿಂಗಳ ಅವಧಿಗೆ ಸಮಾಲೋಚಕರಾಗಿ ಕಾರ್ಯ ನಿರ್ವಹಿಸುತ್ತಿದ್ದ ಕೆಳಕ೦ಡವರಿಗೆ ಪ್ರತಿ ತಿಂಗಳು ಮಾಸಿಕ 
ವರದಿ ಸಲ್ಲಿಸಿದ ನಂತರ ಮಾಸಿಕ ತಲಾ ರೂ.25,000/- (ರೂಪಾಯಿ ಇಪ್ಪತೈದು ಸಾವಿರ ಮಾತ್ರ ಶುಲ್ಕವನ್ನು ಪಾವತಿಸಲು ಸರ್ಕಾರದ 
ಮಂಜೂರಾತಿ ನೀಡಲಾಗಿತ್ತು 


೨೫೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ಭಾಗ-೧ 








ಸಂ. ಹೆಸರು 


(೮೬ 





ಹ 


ಶ್ರೀ ಟಿ.ಎನ್‌. ನಾಗರಾಜನ್‌ 
ನಿವೃತ್ತ ಹಿರಿಯ ಲೆಕ್ಕಾಧಿಕಾರಿ, ಮಹಾಲೇಖಪಾಲರ ಕಛೇರಿ 





2 ಶ್ರೀ ಸಿ.ಎಂ. ರಘೋತ್ತಮ, 


ನಿವೃತ್ತ ಹಿರಿಯ ಲೆಕ್ಕಾಧಿಕಾರಿ, ಮಹಾಲೇಖಪಾಲರ ಕಛೇರಿ 





3 ಶ್ರೀ ಕೆ. ವಾದಿರಾಜ್‌, 
ನಿವೃತ್ತ ಹಿರಿಯ ಲೆಕ್ಕಾಧಿಕಾರಿ, ಮಹಾಲೇಖಪಾಲರ ಕಛೇರಿ 





4 ಶ್ರೀ ಕೆ.ವಿ. ವೆಂಕಟೇಶ್‌, 


ನಿವೃತ್ತ ಜಿಲ್ಲಾ ಖಜಾನಾಧಿಕಾರಿ 














ಶ್ರೀ ಸಿಕೆ. ಅನಂತನಾರಾಯಣ, ನಿವೃತ್ತ ಹಿರಿಯ ಸೂಪರ್‌ವೈಸರ್‌, ಇವರನ್ನು ಮೇಲ್ಕಂಡ 4 ಸಮಾಲೋಚಕರ ಜೊತೆಯಲ್ಲಿ 
ದಿನಾಂಕ: 1-1-2012ರಿಂದ 3 ತಿಂಗಳ ಅವಧಿಗೆ ಕಾರ್ಯನಿರ್ವಹಿಸಲು ನೇಮಿಸಿರುವುದರಿಂದ ಇವರಿಗೆ ಮಾಸಿಕ ರೂ.20.000/- ಪಾವತಿಸಲು ಮೇಲೆ 
ಕ್ರಮ ಸಂಖ್ಯೆ (2)ರಲ್ಲಿ ಓದಲಾದ ಆದೇಶದಲ್ಲಿ ಅನುಮೋದನೆ ನೀಡಲಾಗಿತ್ತು. 


ಈಗ ಮೇಲೆ ಕ್ರಮ ಸಂಖ್ಯೆ (3)ರಲ್ಲಿ ಓದಲಾದ ದಿನಾಂಕ:19-6-2012ರ ಪತ್ರದಲ್ಲಿ ಕೆಳಕಂಡ 3 ಸಮಾಲೋಚಕರುಗಳನ್ನು ಮಾತ್ರ 
ದಿನಾ೦ಕ:1-4-2012 ರಿಂದ ಆರು ತಿಂಗಳು ಅಂದರೆ ದಿನಾಂಕ: 30-9-2012ರವರೆಗೆ ಮುಂದುವರೆಸಲಾಗಿದೆ. 





ಕ್ರ ಸಂ. ಹೆಸರು ಮಾಸಿಕ ಶುಲ್ಕ 





[ON 


ಶ್ರೀ ಟಿ.ಎನ್‌. ನಾಗರಾಜನ್‌ ರೂ.30,000/- 
ನಿವೃತ್ತ ಹಿರಿಯ ಲೆಕ್ಕಾಧಿಕಾರಿ, 
ಮಹಾಲೇಖಪಾಲರ ಕಛೇರಿ 





2 ಶ್ರೀ ಸಿ.ಎಂ. ರಘೋತ್ತಮ, ರೂ.25,000/- 
ನಿವೃತ್ತ ಹಿರಿಯ ಲೆಕ್ಕಾಧಿಕಾರಿ, 
ಮಹಾಲೇಖಪಾಲರ ಕಛೇರಿ 





3 ಶ್ರೀ ಕೆ.ವಿ. ವೆಂಕಟೇಶ್‌, ರೂ.25,000/- 














ನಿವೃತ್ತ ಜಿಲ್ಲಾ ಖಜಾನಾಧಿಕಾರಿ 





ಈ ಪಸ ವನೆಯನ್ನು ಪರಿಶೀಲಿಸಿ ಸರ್ಕಾರ ಮುಂದಿನಂತೆ ಆದೇಶಿಸಿದೆ. 


ಮು ಪಿಂ 


ಸರ್ಕಾರದ ಆದೇಶ ಸಂ. ಆಇ 27307 ಮುಂಗಡ 2011, ಬೆ೦ಗಳೂರು, ದಿನಾಂಕ: 23-6-2012. 


ರಾಜ್ಯ ಸರ್ಕಾರದ ಆಸ್ತಿ-ಯಣ ನಿರ್ವಹಣೆಗಾಗಿ ಖಜಾನೆ-11 ಯೋಜನೆಯಡಿ ಡಾಟಾಬೇಸ್‌ ಸಿದ್ಧಪಡಿಸುವ ಮತ್ತು ಆರ್ಥಿಕ ಲೆಕ್ಕಗಳಲ್ಲಿ 
ಬಾಕಿ ಮೊತ್ತಗಳೆಂದು ತೋರಿಸಲಾದ ಅಂಕಿ-ಅಂಶಗಳ ಹೊಂದಾಣಿಕೆ ಕಾರ್ಯದಲ್ಲಿ ಸರ್ಕಾರಕ್ಕೆ ನೆರವಾಗಲು ದಿನಾಂಕ:1-4-2012ರಿಂದ 
6 ತಿಂಗಳ ಅವಧಿಗೆ ಸಮಾಲೋಚಕರಾಗಿ ಮುಂದುವರೆದಿರುವ ಕೆಳಕಂಡವರಿಗೆ ಪ್ರತಿ ತಿಂಗಳು ಮಾಸಿಕ ವರದಿ ಸಲ್ಲಿಸಿದ ನಂತರ ಅವರುಗಳ 
ಹೆಸರಿನ ಮುಂದೆ ಸೂಚಿಸಿರುವ ಶುಲ್ಕವನ್ನು ಪಾವತಿಸಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 





ಕ್ರ ಸಂ. ಹೆಸರು ಮಾಸಿಕ ಶುಲ್ಕ 





1 ಶ್ರೀ ಟಿ.ಎನ್‌. ನಾಗರಾಜನ್‌ ರೂ.30.000/- 
ನಿವೃತ್ತ ಹಿರಿಯ ಲೆಕ್ಕಾಧಿಕಾರಿ, 











ಮಹಾಲೇಖಪಾಲರ ಕಛೇರಿ 








ಭಾಗ-೧ 











ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ 
ಕ್ರ, ಸಂ. ಹೆಸರು ಮಾಸಿಕ ಶುಲ್ಕ 
2 ಶ್ರೀ ಸಿ.ಎಂ. ರಘೋತ್ತಮ, ರೂ.25,000/- 


ನಿವೃತ್ತ ಹಿರಿಯ ಲೆಕ್ಕಾಧಿಕಾರಿ, 
ಮಹಾಲೇಖಪಾಲರ ಕಛೇರಿ 








ಶ್ರೀ ಕೆ.ವಿ. ವೆಂಕಟೇಶ್‌, ರೂ.25,000/- 
ನಿವೃತ್ತ ಜಿಲ್ಲಾ ಖಜಾನಾಧಿಕಾರಿ 














ಈ ಸಂಬಂಧ ತಗಲುವ 


ಪಿ.ಆರ್‌. 1883 


ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ "2047-00-103-0-01-051 ಸಾಮಾನ್ಯ ವೆಚ್ಚಗಳು' ಅಡಿಯಲ್ಲಿ ಭರಿಸತಕ್ಕದ್ದು. 


ತ ಶಬ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎನ್‌. ಲಕ್ಷ್ಮಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರ್ಥಿಕ ಇಲಾಖೆ (ಆಡಳಿತ ಮತ್ತು ಮುಂಗಡಗಳು) 


ಆರ್ಥಿಕ ಸಚಿವಾಲಯ 


ವಿಷಯ: ಶ್ರೀ ಎಸ್‌.ಎಂ. ಇಕ್ಬಾಲ್‌ ಮಿಯಾನ್‌, ಜಿಲ್ಲಾ ವಿಮಾಧಿಕಾರಿ ಮತ್ತು ಶ್ರೀ ರವಿಚಂದು ರಾಠೋಡ್‌, ದ್ವಿ.ದ.ಸ. 
ಜಿಲ್ಲಾ ವಿಮಾ ಕಛೇರಿ, ಬೀದರ್‌, ಇವರುಗಳ ಮೇಲಿನ ಲೋಕಾಯುಕ್ತ ಟ್ರ್ಯಾಪ್‌ ಪ್ರಕರಣದಲ್ಲಿ ಪರಿಷ್ಕತ 
ಅಭಿಯೋಜನಾ ಮಂಜೂರಾತಿ ನೀಡುವ ಕುರಿತು. 


ಓದಲಾಗಿದೆ: 


ಪ್ರಸ್ತಾವನೆ: 


ಶ್ರೀ ಎಸ್‌.ಎಂ. ಇಕ್ಬಾಲ್‌ ಮಿಯಾನ್‌, ಜಿಲ್ಲಾ ವಿಮಾಧಿಕಾರಿ, ಮತ್ತು ಶ್ರೀ ರವಿಚಂದು ರಾಠೋಡ್‌, ದ್ವಿದ.ಸ. ಇವರುಗಳು ಜಿಲ್ಲಾ 
ವಿಮಾಧಿಕಾರಿಗಳ ಕಛೇರಿ, ಬೀದರ್‌, ಈ ಕಛೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅವಧಿಯಲ್ಲಿ, ದಿನಾಂಕ:3.8.2010 ರಂದು ಫಿರ್ಯಾದಿ ಶ್ರೀ ಎಂ. 
ಮೋಯಿನ ಪಾಶಾ ರವರಿಂದ ರೂ.500/- ಲಂಚದ ಹಣ ಸ್ವೀಕಾರ ಆರೋಪಕ್ಕೆ ಸಂಬಂಧಿಸಿದಂತೆ, ಇವರುಗಳ ಎರುದ್ಧ ಕರ್ನಾಟಕ ಲೋಕಾಯುಕ್ತ. 
ಬೀದರ್‌, ಪೊಲೀಸ್‌ ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ:4/2010 ದಾಖಲಾಗಿರುತ್ತದೆ. ಅಪರ ಪೊಲೀಸ್‌ ಮಹಾ ನಿರ್ದೇಶಕರು, ಮೇಲೆ ಕ್ರಮ ಸಂಖ್ಯೆ 
(2)ರಲ್ಲಿ ಓದಲಾದ ಪತ್ರದಲ್ಲಿ ಶ್ರೀ ಎಸ್‌.ಎಂ. ಇಕ್ಬಾಲ್‌ ಮಿಯಾನ್‌, ಜಿಲ್ಲಾ ವಿಮಾಧಿಕಾರಿ, ಮತ್ತು ಶ್ರೀ ರವಿಚಂದು ರಾಠೋಡ್‌, ದ್ವಿ.ದ.ಸ. ಇವರುಗಳ 
ಎರುದ್ಧ ಭ್ರಷ್ಟಾಚಾರ ನಿರೋಧಕ ಅಧಿನಿಯಮ, 1988ರ ಕಲಂ 7, 13(0(ಡಿ) ಸಹವಾಚ 13 (2) ರಡಿ ಮತ್ತು ಐಪಿಸಿ ಕಲಂ 120 (ಬಿ) ರಡಿ 
ದಾಖಲಾದ ಆಪಾದನೆಗಳು ಮೇಲ್ನೋಟಕ್ಕೆ ಸಾಬೀತಾಗಿರುವುದರಿಂದ ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ ಒಳಪಡಿಸಲು ಭ್ರಷ್ಟಾಚಾರ 


1; 


ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಯ ನಿರ್ದೇಶಕರ ಪತ್ರ ಸಂ.ವಿನಿ.ಸಿಶಾ. 
ಲೋಕಾ/1360/2010-11, ದಿನಾ೦ಕ:04-10-2010. 

ಅಪರ ಪೊಲೀಸ್‌ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ. ಬೆ೦ಗಳೂರು, ಇವರ ಪತ್ರ 
ಸಂಖ್ಯೆಲೋಕ್‌/ಐಎನ್‌ವೀ(ಜಿ)/ಜಿ-39/ಸಿಆರ್‌- 4/2010/ ಬೀದರ್‌, ದಿನಾಂಕ:21-03-2012. 
ತನಿಖಾ ದಾಖಲೆಗಳಾದ ಫಿರ್ಯಾದು, ಪ್ರಥಮ ವರ್ತಮಾನ ವರದಿ, ಪ್ರಾಯೋಗಿಕ ಪಂಚನಾಮೆ, 
ಜಪ್ತಿ ಪಂಚನಾಮೆ, ಸ್ಪತ್ತುಗಳ ಪಟ್ಟಿ, ರಾಸಾಯನಿಕ ಪರೀಕ್ಷಕರ ವರದಿ, ಸಾಕ್ಷಿದಾರರ ಹೇಳಿಕೆಗಳು, 
ವಾಯ್ಸ್‌ ರೆಕಾರ್ಡ್‌ನಲ್ಲಿ ದಾಖಲಾದ ಸಂಭಾಷಣೆಯ ವಿವರಗಳು. 

ಸರ್ಕಾರದ ಆದೇಶ ಸಂಖ್ಯೆ: ಆಇ 41 ಕವಿಇ 2010, ದಿನಾಂಕ:16.05.2012. 

ಅಪರ ಪೊಲೀಸ್‌ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ. ಬೆ೦ಗಳೂರು, ಇವರ ಪತ್ರ 
ಸಂಖ್ಯೆ-ಲೋಕ್‌/ಐಎನ್‌ವೀ(ಜಿ)/ಜಿ-39/ಸಿಆರ್‌- 4/2010/ ಬೀದರ್‌, ದಿನಾಂಕ:30-05-2012. 


ನಿರೋಧಕ ಅಧಿನಿಯಮ, 1988ರ ಕಲಂ 19(1)(ಬಿ)ರಡಿ ಮಂಜೂರಾತಿ ನೀಡುವಂತೆ ಕೋರಿರುತ್ತಾರೆ. 


ಸಕ್ಷಮ ಪ್ರಾಧಿಕಾರಿಯಾದ ಸರ್ಕಾರವು ಅಪರ ಪೊಲೀಸ್‌ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು, ಮೇಲೆ ಕ್ರಮ 


ಸಂಖ್ಯೆ (2)ರಲ್ಲಿ ಓದಲಾದ ಪತ್ರದೊಂದಿಗೆ ಕಳುಹಿಸಿಕೊಟ್ಟ ತನಿಖಾ ವರದಿ ಮತ್ತು ಈ ಕೆಳಕಂಡ ದಾಖಲಾತಿಗಳನ್ನು ಪರಿಶೀಲಿಸಿದೆ. 


೨೫೦೯ 


೨೫೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ಭಾಗ-೧ 





1. ಶ್ರೀ ಎಂ. ಮೋಯಿನಪಾಶಾ, ಸರ್ಕಾರಿ ಬಾಲಕರ ಪದವಿಪೂರ್ವ (ಬಾಲಕರ) ಕಾಲೇಜ್‌, ಬೀದರ್‌, ಇವರ ಫಿರ್ಯಾದಿ ದಿನಾಂಕ: 


03.08.2010. 


2. ಪ್ರಥಮ ವರ್ತಮಾನ ವರದಿ ಬೀದರ್‌ ಲೋಕಾಯುಕ್ತ ಪೊಲೀಸ್‌ ಠಾಣೆ ಮೊಕದ್ದಮೆ ಸಂಖ್ಯೆ:4/2010, ದಿನಾ೦ಕ:03.08.2010. 


3. ಲೋಕಾಯುಕ್ತ ಕಛೇರಿಯಲ್ಲಿ ಪಂಚನಾಮೆ ದಿನಾಂಕ: 03.08.2010, 


4. ಟ್ರ್ಯಾಪ್‌ನ ಪಂಚನಾಮೆ ದಿನಾಂಕ: 03.08.2010, 


5. ರಾಸಾಯನಿಕ ಪರೀಕ್ಷಕರ ಪರೀಕ್ಷಣಾ ವರದಿ ಸಂಖ್ಯೆ; PHICME/LOK/73/10-11, ದಿನಾ೦ಕ: 21.08.2010, 


6. ಘಟನೆ ನಡೆದ ಸ್ಥಳದ ನಕಾಶೆ: ಜಿಲ್ಲಾ ವಿಮಾಧಿಕಾರಿಗಳ ಕಛೇರಿ, ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆ. ಬೀದರ್‌, 


7. ಕೆಳಕಂಡ ಸಾಕ್ಷಿಗಳ ಹೇಳಿಕೆ, ಮರುಹೇಳಿಕೆಗಳನ್ನು ಪರಿಶೀಲಿಸಲಾಗಿದೆ; 


Vi. 


Vii. 


viii. 


xi. 


xii. 


xiii. 


xiv. 


XV. 


XV. 


ಶ್ರೀ ಎಂ. ಮೋಯಿನಪಾಶಾ ತಂದೆ ಜಾನಿಮಿಯ್ಯಾ, ಉಪನ್ಯಾಸಕರು, ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜ್‌, 


ಬೀದರ್‌. 
ಶ್ರೀ ಶಂಕರ್‌ ತಂದೆ ಅಮೃತ, ದ್ವಿ.ದ.ಸ. ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ, ಬೀದರ್‌. 


ಶ್ರೀ ವಿಜಯ್‌ಕುಮಾರ ತಂದೆ ರಾಮಚಂದ್ರ ಇನಾಮದಾರ್‌, ಮೆಕ್ಯಾನಿಕ್‌ ಇನ್‌ ಆಟೋಮೊಬೈಲ್‌, ಸರ್ಕಾರಿ 


ಡು 


ಪಾಲಿಟೆಕ್ನಿಕ್‌ ಕಾಲೇಜ್‌, ಬೀದರ್‌. 

ಶ್ರೀಮತಿ ಗಾದಗಿಕರ್‌ ಕಮಲಾ ತಂದೆ ಸಿದ್ರಾಮಪ್ಪ, ಅಧೀಕ್ಷಕರು, ಜಿಲ್ಲಾ ವಿಮಾಧಿಕಾರಿ, ಬೀದರ್‌. 

ಶ್ರೀ ಕೆ. ರಂಗಸ್ವಾಮಿ, ಪೌರಾಯುಕ್ತರು, ನಗರ ಸಭೆ, ಬೀದರ್‌, ಸಾ. ಹಾಸನ ಜಿಲ್ಲೆ. 

ಶ್ರೀ ಪ್ರಕಾಶ್‌ ತಂದೆ ಕಾರ್ತಿಕ ಸ್ವಾಮಿ ಮಠಪತಿ, ಸಹಾಯಕ ಅಭಿಯ೦ತರರು ಲೋಕೋಪಯೋಗಿ ಇಲಾಖೆ, ಬೀದರ್‌. 


ಜಾತೆ ಗಾತ 


ಶ್ರೀ ಯಶವಂತರಾವ್‌ ತಂದೆ ಧರ್ಮರಾವ್‌ ಮಾಲಿಪಾಟೀಲ್‌, ದ್ವಿ.ದ.ಸ. ಜಿಲ್ಲಾ ವಿಮಾಧಿಕಾರಿಗಳ ಕಛೇರಿ, ಗುಲ್ಬರ್ಗಾ, 


ಸಾ ಗೊಬ್ಬೂರ (ಬಿ) ಅಫಜಲಪೂರ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ. 


ಶ್ರೀ ಡೊಂಗರೆ ಭೀಮರಾವ್‌ ತಂದೆ ನಾಮದೇವರಾವ್‌, ಪ್ರಾಚಾರ್ಯರು, ಸರ್ಕಾರಿ ಬಾಲಕರ ಪದವಿಪೂರ್ವ 
ಕಾಲೇಜ್‌, ಬೀದರ್‌. 


ಶ್ರೀ ನಾಗಶೆಟ್ಟಿ ತಂದೆ ಶಂಕ್ರೆಪ್ಪ ಪೊಲೀಸ್‌ ಹೆಡ್‌ ಕಾನ್‌ಸ್ಟೇಬಲ್‌, ಲೋಕಾಯುಕ್ತ ಪೊಲೀಸ್‌ ಠಾಣೆ, ಬೀದರ್‌. 
ಶ್ರೀ ಮಾಣಿಕಪ್ಪ ತಂದೆ ಬಂಡೆಪ್ಪ, ಪೊಲೀಸ್‌ ಹೆಡ್‌ಕಾನ್‌ಸ್ಟೇಬಲ್‌, ಲೋಕಾಯುಕ್ತ ಪೊಲೀಸ್‌ ಠಾಣೆ, ಬೀದರ್‌. 


ಶ್ರೀ ನಾಗನಾಥ ತಂದೆ ಬಸವರಾಜ್‌ ಹೊಸಾಳೆ, ಪೊಲೀಸ್‌ ಕಾನ್‌ಸ್ಟೇಬಲ್‌, ಲೋಕಾಯುಕ್ತ ಪೊಲೀಸ್‌ ಠಾಣೆ, 
ಬೀದರ್‌. 

ಶ್ರೀ ಶ್ರೀಕಾಂತ ತಂದೆ ವಿಶ್ವನಾಥ, ಪೊಲೀಸ್‌ ಕಾನ್‌ಸ್ಟೇಬಲ್‌, ಲೋಕಾಯುಕ್ತ ಪೊಲೀಸ್‌ ಠಾಣೆ, ಬೀದರ್‌. 

ಶ್ರೀ ಶಿವಕುಮಾರ್‌ ತಂದೆ ಬಕ್ಕಪ್ಪ ಪೊಲೀಸ್‌ ಕಾನ್‌ಸ್ಟೇಬಲ್‌, ಲೋಕಾಯುಕ್ತ ಪೊಲೀಸ್‌ ಠಾಣೆ, ಬೀದರ್‌. 


ಶ್ರೀ ರೇವಣಸಿದ್ದಪ್ಪ ತಂದೆ ವೀರಪ್ಪ ಪೊಲೀಸ್‌ ಕಾನ್‌ಸ್ಟೇಬಲ್‌, ಲೋಕಾಯುಕ್ತ ಪೊಲೀಸ್‌ ಠಾಣೆ, ಬೀದರ್‌. 


ಶ್ರೀ ಪಂಡಿತ್‌ ಬಿನ್‌ ಘಾಳೆಪ್ಪ, ಸಶಸ್ತ್ರ ಪೊಲೀಸ್‌ ಕಾನ್‌ಸ್ಟೇಬಲ್‌, ಪೊಲೀಸ್‌ ಉಪಾಧೀಕ್ಷಕರು, ಲೋಕಾಯುಕ್ತ, 
w ಮೆ ದಿ 


ಬೀದರ್‌ರವರ ವಾಹನ ಚಾಲಕರು. 


ಶ್ರೀ ಚಂದ್ರಕಾಂತ ತಂದೆ ದೇವಿದಾಸ್‌, ಸಶಸ್ತ ಪೊಲೀಸ್‌ ಕಾನ್‌ಸ್ಟೇಬಲ್‌, ಕರ್ನಾಟಕ ಲೋಕಾಯುಕ್ತ ಬೀದರ್‌. 


8. ಶ್ರೀ ಎಂ. ಮೋಯಿನಪಾಶಾ ತಂದೆ ಜಾನಿಮಿಯ್ಯಾ, ಉಪನ್ಯಾಸಕರು, ಸರ್ಕಾರಿ ಪದವಿಪೂರ್ವ (ಬಾಲಕರ) ಕಾಲೇಜ್‌, ಬೀದರ್‌, 
ಇವರ ವಿಮಾ ಪಾಲಿಸಿ ಸಂಖ್ಯೆ:1117631ರ ಮೇಲೆ ಸಾಲ ಪಡೆಯುವ ಸಲುವಾಗಿ ಲಂಚ ಪಡೆದ ಆರೋಪಗಳ ವಿವರ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ೨೫೧೧ 





9. ಶ್ರೀ ಎಸ್‌.ಎಂ. ಇಕ್ಬಾಲ್‌ ಮಿಯಾನ್‌, ಜಿಲ್ಲಾ ವಿಮಾಧಿಕಾರಿ, ಬೀದರ್‌, ಮತ್ತು ಶ್ರೀ ರವಿಚಂದು ರಾಠೋಡ್‌, ದ್ವಿದ.ಸ. ಜಿಲ್ಲಾ 


ಣಿ 


ವಿಮಾಧಿಕಾರಿ ಕಛೇರಿ, ಬೀದರ್‌, ಇವರುಗಳು ದಿನಾ೦ಕ:03.08.2010 ರಂದು ನೀಡಿದ ಸಮಜಾಯಿಷಿ. 


ತನಿಖಾಧಿಕಾರಿಗಳಾದ ಪೊಲೀಸ್‌ ನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ, ಬೀದರ್‌, ಇವರು ಶ್ರೀ ಎಸ್‌.ಎಂ. ಇಕ್ಬಾಲ್‌ ಮಿಯಾನ್‌, ಜಿಲ್ಲಾ 
ವಿಮಾಧಿಕಾರಿ, ಮತ್ತು ಶ್ರೀ ರವಿಚಂದು ರಾಠೋಡ್‌, ದ್ವಿ.ದ.ಸ. ಇವರುಗಳ ವಿರುದ್ಧ ದಂಡನಾರ್ಹ ಪ್ರಕರಣವನ್ನು ಕರ್ನಾಟಕ ಲೋಕಾಯುಕ್ತ, ಬೀದರ್‌, 
ಆರಕ್ಷಕ ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ:4/2010ರಲ್ಲಿ ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆ 1988ರ ಕಲಂ 7, 13 (1 (ಡಿ) ಸಹವಾಚ 13 (2)ರಡಿ 
ಮತ್ತು ಐ.ಪಿ.ಸಿ. ಕಲಂ 120 (ಬಿ)ರಡಿ ದಾಖಲಿಸಿಕೊಂಡಿರುತ್ತಾರೆ. 


ವಿಮಾದಾರರಾದ ಶ್ರೀ ಎ೦. ಮೋಯಿನಪಾಶಾ, ಉಪನ್ಯಾಸಕರು, ಸರ್ಕಾರಿ ಬಾಲಕರ ಪದವಿ ಪೂರ್ವ (ಬಾಲಕರ) ಕಾಲೇಜ್‌, ಬೀದರ್‌, 
ಇವರು ಹೊಂದಿದ್ದ ಪಾಲಿಸಿ ನಂ.1117631ರ ಮೇಲೆ ರೂ.50,000/- ಸಾಲ ಪಡೆಯಲು ಜಿಲ್ಲಾ ವಿಮಾಧಿಕಾರಿಗಳ ಕಛೇರಿ, ಬೀದರ್‌ ಇಲ್ಲಿ ಅರ್ಜಿ 
ಸಲ್ಲಿಸಿದ್ದು, ಅರ್ಜಿಯನ್ನು ಇತ್ಯರ್ಥಪಡಿಸಲು ಆಪಾದಿತರಾದ ಶ್ರೀ ಎಸ್‌.ಎಂ. ಇಕ್ಬಾಲ್‌ ಮಿಯಾನ್‌, ಜಿಲ್ಲಾ ವಿಮಾಧಿಕಾರಿ, ಮತ್ತು ಶ್ರೀ ರವಿಚಂದು 
ರಾಠೋಡ್‌, ದ್ವಿ.ದ.ಸ. ಇವರುಗಳು ರೂ.500/- ಲಂಚಕ್ಕೆ ಬೇಡಿಕೆ ಸಲ್ಲಿಸಿರುತ್ತಾರೆ. ಲಂಚವನ್ನು ಕೊಡಲು ಬಯಸದೇ ಶ್ರೀ ಎಂ. 
ಮೋಯಿನಪಾಶಾರವರು ಲೋಕಾಯುಕ್ತ ಪೊಲೀಸ್‌ ಠಾಣೆಯಲ್ಲಿ ದಿನಾಂಕ: 03.08.2010 ರಂದು ದೂರು ನೀಡಿರುತ್ತಾರೆ. ಈ ದೂರನ್ನು ಆಧರಿಸಿ 
ಪೊಲೀಸ್‌ ನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ, ಬೀದರ್‌, ಇವರು ಕಾನೂನು ರೀತಿ ಪೂರ್ವಭಾವಿ ಕ್ರಮ ಕೈಗೊಂಡಿರುತ್ತಾರೆ. ಜಿಲ್ಲಾ 
ವಿಮಾಧಿಕಾರಿಗಳ ಕಛೇರಿ, ಬೀದರ್‌, ಇಲ್ಲಿ ದಿನಾ೦ಕ: 03.08.2010 ರಂದು ಶ್ರೀ ಎಸ್‌.ಎ೦. ಇಕ್ಬಾಲ್‌ ಮಿಯಾನ್‌, ಜಿಲ್ಲಾ ವಿಮಾಧಿಕಾರಿ, ಮತ್ತು ಶ್ರೀ 
ರವಿಚಂದು ರಾಠೋಡ್‌, ದ್ವಿ.ದ.ಸ. ಇವರುಗಳು ರೂ.500/- ಲಂಚ ಹಣವನ್ನು ನೆರಳು ಸಾಕ್ಷಿಯಾದ ಶ್ರೀ ಶಂಕರ್‌ ರವರ ಸಮಕ್ಷಮದಲ್ಲಿ ಫಿರ್ಯಾದಿ 
ಶ್ರೀ ಎಂ. ಮೋಯಿನಪಾಶರವರಿಂದ ಪಡೆಯುವಾಗ ಸಿಕ್ಕಿಬಿದ್ದಿರುತ್ತಾರೆ. ಪ್ರಕರಣದ ತನಿಖಾಧಿಕಾರಿಗಳು, ಶ್ರೀ ರವಿಚಂದು ರಾಠೋಡ್‌ರವರ ಶರ್ಟಿನ 
ಎಡಭಾಗದ ಜೇಬಿನಿಂದ ರೂ.100/- ಮುಖಬೆಲೆಯ 5 ನೋಟುಗಳನ್ನು [21111 107733, 2AD 580682, 9೩೭೮ 371339, 2KF 923025 & 2AD 580683] 
ವಶಪಡಿಸಿಕೊಂಡಿರುತ್ತಾರೆ. ಆರೋಪಿಯಿಂದ ವಶಪಡಿಸಿಕೊಳ್ಳಲಾದ ರೂ.100/- ಮುಖ ಬೆಲೆಯ ಒಟ್ಟು ಐದು ನೋಟುಗಳ ಕ್ರಮ ಸಂಖ್ಯೆಗಳು 
ಪ್ರಾಯೋಗಿಕ ಪಂಚನಾಮೆಯಲ್ಲಿ ನಮೂದಿಸಿದ ನೋಟುಗಳ ಕ್ರಮ ಸಂಖ್ಯೆಗಳಿಗೆ ತಾಳೆಯಾಗಿದೆ. ಶ್ರೀ ರವಿಚಂದು ರಾಠೋಡ್‌ರವರ ಕೈಗಳನ್ನು, ಷರ್ಟು 
ಜೇಬುಗಳನ್ನು ಸೋಡಿಯಂ ಕಾರ್ಬೋನೇಟ್‌ ದ್ರಾವಣದಲ್ಲಿ ಅದ್ದಿ ತೊಳೆಸಿದಾಗ ದ್ರಾವಣ ತಿಳಿ ಗುಲಾಬಿ ಬಣ್ಣಕ್ಕೆ ತಿರುಗಿದೆ. ಈ ಪರೀಕ್ಷೆಗಳು 
ರಾಸಾಯನಿಕ ಪರೀಕ್ಷಕರು ದಿನಾಂಕ:21-8-2010ರಂದು ನೀಡಿರುವ ಪರೀಕ್ಷಣಾ ವರದಿಯಲ್ಲಿಯೂ ದೃಢಪಟ್ಟಿದೆ. ಶ್ರೀ ಎಸ್‌.ಎಂ. ಇಕ್ಬಾಲ್‌ ಮಿಯಾನ್‌ 
ಎರುದ್ಧ ಎಫ್‌ಐಆರ್‌ನಲ್ಲಿ ದೂರು ದಾಖಲಿಸಿರುವ ಅಂಶ, ವಾಯ್ಸ್‌ ರೆಕಾರ್ಡ್‌ನಲ್ಲಿ ಲಂಚದ ಹಣಕ್ಕೆ ಬೇಡಿಕೆ ಸಲ್ಲಿಸಿರುವುದು ದಾಖಲಾಗಿರುವ ಅಂಶ, 
ಲಂಚದ ಹಣವನ್ನು ಅಧೀನ ಸಿಬ್ಬಂದಿಯಾದ ಶ್ರೀ ರಾಠೋಡ್‌ ರವರಿಗೆ ಕೊಡಿಸಿರುವ ಅಂಶಗಳು ಮತ್ತು ನೆರಳುಸಾಕ್ಷಿಯಾದ ಶ್ರೀ ಶಂಕರ್‌ರವರ 
ಹೇಳಿಕೆಗಳಿಂದ ಆರೋಪಿತರ ವಿರುದ್ದ ಭ್ರಷ್ಟಾಚಾರ ನಿರೋಧಕ ಅಧಿನಿಯಮ 1988ರ ಕಲಂ 7, 13 (1)(ಡಿ) ಸಹವಾಚ 13 (2)ರಡಿ ಮತ್ತು ಐ.ಪಿ.ಸಿ 
ಕಲಂ 120 (ಬಿ)ರಡಿ ಶಿಕ್ಷಾರ್ಹ ಅಪರಾಧವನ್ನು ಎಸಗಿರುವ ಆರೋಪವು ಮೇಲ್ನೋಟಕ್ಕೆ ದೃಢಪಟ್ಟಂತಾಗಿರುವುದರಿಂದ ಸಕ್ಷಮ ನ್ಯಾಯಾಲಯದಲ್ಲಿ 
ಅಭಿಯೋಜನೆಗೆ ಒಳಪಡಿಸುವುದು ಸೂಕ್ತವೆಂದು ಸರ್ಕಾರ ಮನಗಂಡಿದೆ. 


ಸರ್ಕಾರವು ಸಹಾಯಕ ನಿರ್ದೇಶಕರು/ಜಿಲ್ಲಾ ವಿಮಾಧಿಕಾರಿಗಳನ್ನು ಕೆಲಸದಿಂದ ತೆಗೆದು ಹಾಕುವ ಅಧಿಕಾರ ಹೊಂದಿದೆ. ಶ್ರೀ ಎಸ್‌.ಎಂ. 
ಇಕ್ಬಾಲ್‌ ಮಿಯಾನ್‌, ಇವರು ಸೇವೆಯಲ್ಲಿದ್ದಾಗ ಭ್ರಷ್ಟಾಚಾರ ನಿರೋಧಕ ಅಧಿನಿಯಮ 1988ರ ಕಲಂ 7, 13 (0ಡಿ) ಸಹವಾಚ 13 (2)ರಡಿ ಮತ್ತು 
ಐ.ಪಿ.ಸಿ. ಕಲಂ 120 (ಬಿ)ರಡಿ ಎಸಗಿರುವ ಅಪರಾಧದ ಆರೋಪಕ್ಕಾಗಿ ಸದರಿ ಕಾಯ್ದೆಯ ಕಲಂ 19 (1)(ಬಿ)ರಡಿ ಅಭಿಯೋಜನೆಗೆ ಒಳಪಡಿಸಲು 
ಸಾಕಷ್ಟು ಆಧಾರಗಳು ಕಂಡುಬಂದಿರುವುದರಿಂದ ನ್ಯಾಯಾಲಯದಲ್ಲಿ ಅಭಿಯೋಜನೆಗೊಳಿಸಲು ಮೇಲೆ ಓದಲಾದ ಕ್ರಮ ಸಂಖ್ಯೆ (4)ರಲ್ಲಿ ಓದಲಾದ 
ಸರ್ಕಾರಿ ಆದೇಶದಲ್ಲಿ ಮಂಜೂರಾತಿ ನೀಡಲಾಗಿತ್ತು 


ಅಪರ ಪೊಲೀಸ್‌ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ. ಬೆಂಗಳೂರು, ಇವರು ದಿನಾಂಕ:16.05.2012ರ ಆದೇಶದಲ್ಲಿ ಕೆಲವು 
ಪದಗಳು ತಪ್ಪಾಗಿ ನಮೂದಾಗಿರುವುದರಿಂದ ಅದನ್ನು ಸರಿಪಡಿಸಿ ಹೊಸದಾಗಿ ಅಭಿಯೋಜನಾ ಮಂಜೂರಾತಿ ಆದೇಶವನ್ನು ಹೊರಡಿಸುವಂತೆ ಮೇಲೆ 
ಕ್ರಮ ಸಂಖ್ಯೆ (5ರಲ್ಲಿ ಓದಲಾದ ದಿನಾಂಕ:30.05.2012ರ ಪತ್ರದಲ್ಲಿ ಕೋರಿರುತ್ತಾರೆ. ಆದುದರಿಂದ, ಮೇಲೆ ಕ್ರಮ ಸಂಖ್ಯೆ (4)ರಲ್ಲಿ ಓದಲಾದ 
ದಿನಾ೦ಕ: 16.05.2012ರ ಆದೇಶವನ್ನು ಹಿಂಪಡೆದು ಕೆಳಕಂಡಂತೆ ಹೊಸ ಅಭಿಯೋಜನ ಮಂಜೂರಾತಿ ಆದೇಶವನ್ನು ಹೊರಡಿಸಲಾಗಿದೆ. 


ಸರ್ಕಾರಿ ಆದೇಶ ಸಂಖ್ಯೆ: ಆಇ 41 ಕವಿಇ 2010, ಬೆಂಗಳೂರು, ದಿನಾಂಕ: 28.06.2012 


ಭ್ರಷ್ಟಾಚಾರ ನಿರೋಧಕ ಅಧಿನಿಯಮ, 1988ರ ಕಲಂ 19 (1)(ಬಿ)ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಎಸ್‌.ಎಂ. ಇಕ್ಬಾಲ್‌ 
ಮಿಯಾನ್‌, ಜಿಲ್ಲಾ ವಿಮಾಧಿಕಾರಿ, ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆ, ಚಿಕ್ಕಮಗಳೂರು, ಇವರನ್ನು ಸದರಿ ಕಾಯ್ದೆಯ ಕಲಂ 7, 13 ಛಡಿ) 
ಸಹವಾಚ 13 (2)ರ ಅಡಿ ಮತ್ತು ಐಪಿಸಿ ಕಲಂ 120 (ಬಿ)ರಡಿಯಲ್ಲಿ ಎಸಗಿದ ಅಪರಾಧದ ಆರೋಪಕ್ಕೆ ಸದರಿ ಕಾಯ್ದೆಯ ಕಲಂ 19 (1)(ಬಿ)ರಡಿ 
ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆಗೊಳಿಸಲು ಸರ್ಕಾರ ಈ ಮೂಲಕ ಮಂಜೂರಾತಿ ನೀಡಿದೆ. 


೨೫೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ಭಾಗ-೧ 





ಕರ್ನಾಟಕ ಸರ್ಕಾರದ (ವ್ಯವಹಾರ ನಿರ್ವಹಣೆ) ನಿಯಮಗಳು, 1977ರ ನಿಯಮ 19(1) ರನ್ವಯ ಈ ಆದೇಶವನ್ನು ನನ್ನ ಕಛೇರಿಯ 
ಮೊಹರು ಮತ್ತು ನನ್ನ ಸಹಿಯ ಅಡಿಯಲ್ಲಿ ದಿನಾಂಕ: 28.06.2012 ರಂದು ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎನ್‌. ಲಕ್ಷ್ಮಣ 
ಪಿ.ಆರ್‌. 1876 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರ್ಥಿಕ ಇಲಾಖೆ (ಆಡಳಿತ ಮತ್ತು ಮುಂಗಡಗಳು) 


ಆರ್ಥಿಕ ಸಚಿವಾಲಯ 


ವಿಷಯ: ಸರ್ಕಾರಿ ನೌಕರರಿಗೆ ಮಂಜೂರು ಮಾಡುತ್ತಿರುವ ವಿವಿಧ ಮುಂಗಡಗಳ ಮೊತ್ತವನ್ನು ಪರಿಷ್ಠರಿಸುವ ಬಗ್ಗೆ 


ಓದಲಾಗಿದೆ: 1 ಸರ್ಕಾರಿ ಆದೇಶ ಸಂಖ್ಯೆ:ಆಇ 13 ಮಕಮು 2008, ದಿನಾಂಕ: 14.08.2008. 


2. ಸರ್ಕಾರಿ ಆದೇಶ ಸಂಖ್ಯೆ:ಆಇ 7 ಎಸ್‌ಆರ್‌ಪಿ 2012, ದಿನಾಂಕ: 21.04.2012. 


ಮೇಲೆ ಕ್ರಸಂ. (0ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ 5ನೇ ರಾಜ್ಯ ವೇತನ ಆಯೋಗವು ಶಿಫಾರಸ್ಸು ಮಾಡಿರುವಂತೆ ರಾಜ್ಯ ಸರ್ಕಾರಿ 
ನೌಕರರುಗಳಿಗೆ ಮಂಜೂರು ಮಾಡಬಹುದಾದ ವಿವಿಧ ಮುಂಗಡಗಳ ಮೊತ್ತವನ್ನು ನಿಗದಿಪಡಿಸಲಾಗಿತ್ತು. ಅಧಿಕಾರಿಗಳ ವೇತನ ಸಮಿತಿಯ (2011) 
ವೇತನ ಮತ್ತು ಭತ್ಯೆಗಳ ಶಿಫಾರಸ್ಸನ್ನು ಒಪ್ಪಿ ಮೇಲೆ ಕ್ರಸಂ. (2)ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ರಾಜ್ಯ ಸರ್ಕಾರಿ ನೌಕರರುಗಳಿಗೆ 
ದಿನಾಂಕ:01.04.2012 ರಿಂದ ಜಾರಿಗೆ ಬರುವಂತೆ ವೇತನವನ್ನು ಪರಿಷ್ಕರಿಸಿ ಆದೇಶಿಸಿದೆ. ಅಧಿಕಾರಿಗಳ ವೇತನ ಸಮಿತಿಯು ಸಲ್ಲಿಸಿರುವ ವರದಿಯಲ್ಲಿ 
ರಾಜ್ಯ ಸರ್ಕಾರಿ ನೌಕರರುಗಳಿಗೆ ಮಂಜೂರು ಮಾಡುತ್ತಿರುವ ವಿವಿಧ ಮುಂಗಡಗಳ ಮೊತ್ತವನ್ನು ಹೆಚ್ಚಿಸಲು ಶಿಫಾರಸ್ಸು ಮಾಡಿದೆ. ಮುಂಗಡಗಳ 
ಮೊತ್ತವನ್ನು ಹೆಚ್ಚಿಸುವ ಶಿಫಾರಸ್ಸನ್ನು ಒಪ್ಪಿ. ಮೇಲೆ ಕ್ರಸಂ. «0ರಲ್ಲಿ ಓದಲಾದ ಆದೇಶದಲ್ಲಿ ನಿಗದಿಪಡಿಸಿರುವ ಮು೦ಗಡಗಳ ಮಿತಿಯನ್ನು 
ಪರಿಷ್ಕರಿಸಲು ಸರ್ಕಾರ ಈ ಮುಂದಿನಂತೆ ಆದೇಶಿಸಿದೆ. 


ಸರ್ಕಾರಿ ಆದೇಶ ಸಂಖ್ಯೆ:ಆಇ 6 ಮಕಮು 2012, ಬೆ೦ಗಳೂರು, ದಿನಾಂಕ:18ನೇ ಜೂನ್‌, 2012 


ಮೇಲ್ಕಂಡ ಪಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನಲೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರುಗಳಿಗೆ ಈ ಕೆಳಕಂಡಂತೆ ಮುಂಗಡವನ್ನು 
ಮಂಜೂರು ಮಾಡಲು ಆದೇಶಿಸಿದೆ. 


1. ವಾಹನಗಳ ಖರೀದಿ ಮುಂಗಡ 
ಮೋಟಾರು ಕಾರು ಖರೀದಿ ಮುಂಗಡ 


1.1 ಮಾಸಿಕವಾಗಿ ರೂ.38.100/- ಅಥವಾ ಅದಕ್ಕೂ ಹೆಚ್ಚಿನ ಮೂಲ ವೇತನವನ್ನು ಪಡೆಯುತ್ತಿರುವ ರಾಜ್ಯ ಉದ್ಯೋಗಿ ವೃಂದದಲ್ಲಿ ಖಾಯಂ 
ಆಗಿ ಸೇರ್ಪಡೆಯಾಗಿರುವ ಐಎಎಸ್‌.. ಐಪಿಎಸ್‌.. ಐಎಫ್‌ಎಸ್‌ ದರ್ಜೆಯ ಅಖಿಲ ಭಾರತ ಸೇವೆಗಳಿಗೆ ಸೇರಿದ ಅಧಿಕಾರಿಗಳೂ ಸೇರಿದಂತೆ, ಒಬ್ಬ 
ಸರ್ಕಾರಿ ನೌಕರನಿಗೆ ಮೋಟಾರು ಕಾರನ್ನು ಖರೀದಿಸಲು ಈ ಮುಂದಿನಂತೆ ಮುಂಗಡವನ್ನು ಮ೦ಜೂರು ಮಾಡಬಹುದು. 





ಅ) ಮೊದಲನೆ ಬಾರಿ ರೂ.3,00,000/- ಅಥವಾ 16 ತಿಂಗಳುಗಳ ಮೂಲ ವೇತನ ಅಥವಾ ಖರೀದಿಸಬೇಕಾದ 
ವಾಹನದ ಬೆಲೆ ಇವುಗಳಲ್ಲಿ ಯಾವುದು ಕಡಿಮೆಯೋ ಅದಕ್ಕೆ ಸೀಮಿತಗೊಳಿಸಿ. 





ಆ) ಎರಡನೆಯ ಅಥವಾ | ರೂ.3,00,000/- ಅಥವಾ ಸರ್ಕಾರಿ ಸಾಲದಿಂದ ಖರೀದಿಸಲಾದ ಹಿಂದಿನ ವಾಹನ 
ತರುವಾಯ ಮಾರಾಟದಿಂದ ಗಳಿಸಿದ ಲಾಭವನ್ನು ಕಳೆದು ಉಳಿತಾಯ ಮೊತ್ತ (ಅಂದರೆ ಹಳೆಯ ಕಾರು 
ಸಂದರ್ಭದಲ್ಲಿ ಖರೀದಿಸಿದ್ದ ಬೆಲೆಗಿಂತ ಈಗಿನ ಮಾರಾಟದಿಂದ ಬಂದ ಹೆಚ್ಚಿನ ಹಣ) ಅಥವಾ 16 ತಿಂಗಳುಗಳ 

ಮೂಲ ವೇತನ ಅಥವಾ ಖರೀದಿಸಬೇಕಾದ ವಾಹನದ ಬೆಲೆ ಇವುಗಳಲ್ಲಿ ಯಾವುದು ಕಡಿಮೆಯೋ 

ಅದಕ್ಕೆ ಸೀಮಿತವಾಗಿ. 














ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ೨೫೧೩ 





ಮೋಟಾರು ಸೈಕಲ್‌/ಸ್ಕೂಟರ್‌ ಖರೀದಿ ಮುಂಗಡ 


1.2 ಮಾಸಿಕ ರೂ.19,500/- ಅಥವಾ ಅದಕ್ಕೂ ಹೆಚ್ಚಿನ ಮೂಲ ವೇತನ ಪಡೆಯುತ್ತಿರುವ ರಾಜ್ಯ ಉದ್ಯೋಗಿ ವೃಂದದಲ್ಲಿ ಖಾಯಂ ಆಗಿ 
ಸೇರ್ಪಡೆಯಾಗಿರುವ ಐಎಎಸ್‌. ಐಪಿಎಸ್‌, ಐಎಫ್‌ಎಸ್‌ ದರ್ಜೆಯ ಅಖಿಲ ಭಾರತ ಸೇವೆಗಳಿಗೆ ಸೇರಿದ ಅಧಿಕಾರಿಗಳೂ ಸೇರಿದಂತೆ, ಒಬ್ಬ ಸರ್ಕಾರಿ 
ನೌಕರನಿಗೆ ಮೋಟಾರು ಸೈಕಲ್‌/ಸ್ಕೂಟರ್‌ ಖರೀದಿಸಲು ಈ ಮುಂದಿನಂತೆ ಮುಂಗಡವನ್ನು ಮಂಜೂರು ಮಾಡಬಹುದು. 





ಮೊದಲನೇ ಬಾರಿ ಅಥವಾ ತರುವಾಯದ ಸಂದರ್ಭದಲ್ಲಿ ಹೊಸ ಅಥವಾ ಉಪಯೋಗಿಸಿರುವ ವಾಹನವನ್ನು 
ಖರೀದಿಸಲು ಗರಿಷ್ಠ ಮಿತಿ ರೂ.50,000/- ಅಥವಾ 8 ತಿಂಗಳ ಮೂಲ ವೇತನ ಅಥವಾ ವಾಹನದ ಬೆಲೆ ಇವುಗಳಲ್ಲಿ 
ಯಾವುದು ಕಡಿಮೆಯೋ ಅದಕ್ಕೆ ಸೀಮಿತಗೊಳಿಸಿ ಮ೦ಜೂರು ಮಾಡಬಹುದು. 











ಬೈಸಿಕಲ್‌ ಖರೀದಿ ಮುಂಗಡ 


1.3 ಮೊದಲನೇ ಬಾರಿ ಅಥವಾ ತರುವಾಯದ ಸಂದರ್ಭದಲ್ಲಿ ಮಾಸಿಕ ರೂ.16,400/-ರವರೆಗೆ ಮೂಲ ವೇತನ ಪಡೆಯುತ್ತಿರುವ ಸರ್ಕಾರಿ 
ನೌಕರನಿಗೆ, ಬೈಸಿಕಲ್‌ ಖರೀದಿಸಲು ಗರಿಷ್ಠ ರೂ.3,000/-ರವರೆಗೆ ಮುಂಗಡವನ್ನು ಮಂಜೂರು ಮಾಡಬಹುದು. 


14. ಮೋಟಾರು ಕಾರು, ಮೋಟಾರು ಸೈಕಲ್‌, ಸ್ಕೂಟರ್‌, ಮತ್ತು ಬೈಸಿಕಲ್‌ ಖರೀದಿಯ ಮುಂಗಡ ಮಂಜೂರಾತಿಯನ್ನು 
ಕಮಬದ್ಧಗೊಳಿಸುವುದಕ್ಕೆ ಸಂಬಂಧಿಸಿದಂತೆ ಹಾಲಿ ಇರುವ ಷರತ್ತುಗಳೊಂದಿಗೆ ದಿನಾಂಕ: 21.10.1994ರ ಸರ್ಕಾರಿ ಆದೇಶ ಸಂಖ್ಯೆಆಇ 48 ಮಕಮು 
94ರ ಆದೇಶದಲ್ಲಿ ವಿಧಿಸಿರುವ ಇತರೆ ಷರತ್ತುಗಳು ಮುಂದುವರೆದು ಅನ್ವಯಿಸುತ್ತದೆ. 


2. ಗಣಕ ಯಂತ ಮುಂಗಡ 


2.1 ಮೊದಲನೇ ಬಾರಿ ಅಥವಾ ತರುವಾಯದ ಸಂದರ್ಭಗಳಲ್ಲಿ ಮಾಸಿಕ ರೂ.22,200/- ಅಥವಾ ಅದಕ್ಕೂ ಹೆಚ್ಚಿನ ಮೂಲ ವೇತನವನ್ನು 
ಪಡೆಯುತ್ತಿರುವ ರಾಜ್ಯ ಉದ್ಯೋಗಿ ವೃಂದದಲ್ಲಿ ಖಾಯಂ ಆಗಿ ಸೇರ್ಪಡೆಯಾಗಿರುವ ಐಎಎಸ್‌., ಐಪಿಎಸ್‌, ಐಎಫ್‌ಎಸ್‌ ದರ್ಜೆಯ ಅಖಿಲ ಭಾರತ 
ಸೇವೆಗಳಿಗೆ ಸೇರಿದ ಅಧಿಕಾರಿಗಳೂ ಸೇರಿದಂತೆ, ಒಬ್ಬ ಸರ್ಕಾರಿ ನೌಕರನಿಗೆ ಸ್ವಂತ ಗಣಕ ಯಂತದ ಬೆಲೆ ಅಥವಾ ರೂ.40,000/- ಇವೆರಡರಲ್ಲಿ 
ಯಾವುದು ಕಡಿಮೆಯೋ ಅದಕ್ಕೆ ಸೀಮಿತಗೊಳಿಸಿ ಮ೦ಜೂರು ಮಾಡಬಹುದು. ಸರ್ಕಾರಿ ನೌಕರ ಗಣಕ ಯಂತ್ರ ಖರೀದಿಸಿದ ನಂತರ ಈ 
ಆದೇಶದೊಂದಿಗೆ ಲಗತ್ತಿಸಲಾದ ಅನುಬಂಧದಂತೆ ಪಮಾಣ ಪತ್ರವನ್ನು ನೀಡತಕ್ಕದ್ದು. 


22 ಗಣಕಯಂತ ಖರೀದಿ ಮುಂಗಡ ಮಂಜೂರಾತಿಯನ್ನು ಕಮಬದ್ಧಗೊಳಿಸುವುದಕ್ಕೆ ಸಂಬಂಧಿಸಿದಂತೆ ಹಾಲಿ ಇರುವ ಷರತ್ತುಗಳೊಂದಿಗೆ 
ದಿನಾಂಕ:21.10.94ರ ಸರ್ಕಾರಿ ಆದೇಶ ಸಂಖ್ಯೆಆಇ 48 ಮಕಮು 94ರಲ್ಲಿ ವಿಧಿಸಿರುವ ಇತರೆ ಷರತ್ತುಗಳು ಮುಂದುವರೆದು ಅನ್ವಯಿಸುತ್ತದೆ. 


3, ಸಾಧನ ಸಾಮಗಿ ಮುಂಗಡ 


3.] ನವದೆಹಲಿ ಅಥವಾ ರಾಜ್ಯದ ಹೊರಗಿನ ಸ್ಥಳಗಳಿಗೆ ಕೆಲಸಕ್ಕಾಗಿ ನಿಯೋಜಿಸಲ್ಪಟ್ಟ ಅಖಿಲ ಭಾರತ ಸೇವೆಯ ಅಧಿಕಾರಿಗಳೂ ಸೇರಿದಂತೆ, 
ಒಬ್ಬ ಸರ್ಕಾರಿ ನೌಕರನಿಗೆ ಬಡ್ಡಿ ರಹಿತ ರೂ.12,000/- ಗರಿಷ್ಠತೆಗೊಳಪಟ್ಟು ಮೂರು ತಿಂಗಳ ಮೂಲ ವೇತನ ಇದರಲ್ಲಿ ಯಾವುದು ಕಡಿಮೆಯೋ 
ಅದನ್ನು ಮ೦ಜೂರು ಮಾಡಬಹುದು. 


3.2 ಈ ಮಂಜೂರಾತಿಯನ್ನು ಕಮಬದ್ಧಗೊಳಿಸುವುದಕ್ಕೆ ಸಂಬಂಧಿಸಿದಂತೆ ಹಾಲಿ ಇರುವ ಷರತ್ತುಗಳೊಂದಿಗೆ ದಿನಾಂಕ:2110.94ರ ಸರ್ಕಾರಿ 
ಆದೇಶ ಸಂಖ್ಯೆ:ಆಇ 48 ಮಕಮು 94ರಲ್ಲಿ ವಿಧಿಸಿದ ಇತರೆ ಷರತ್ತುಗಳು ಮುಂದುವರೆದು ಅನ್ವಯಿಸುತ್ತದೆ. 


4. ಹಬ್ಬದ ಮುಂಗಡ 


4.1 ರಾಜ್ಯ ಉದ್ಯೋಗಿ ವೃಂದದಲ್ಲಿ ಖಾಯಂ ಆಗಿ ಸೇರ್ಪಡೆಯಾಗಿರುವ ಅಖಿಲ ಭಾರತ ಸೇವೆ ಅಧಿಕಾರಿಗಳು ಸೇರಿದಂತೆ ಒಬ್ಬ ಖಾಯಂ 
ಸರ್ಕಾರಿ ನೌಕರನಿಗೆ ಒಂದು ಆರ್ಥಿಕ ವರ್ಷದಲ್ಲಿ ಒಂದು ಬಾರಿಗೆ ರೂ.5,000/- ಬಡ್ಡಿ ರಹಿತ ಹಬ್ಬದ ಮುಂಗಡವನ್ನು ಮಂಜೂರು ಮಾಡಬಹುದು. 


4.2 ದಿನಾಂಕ:21.10.94ರ ಸರ್ಕಾರಿ ಆದೇಶ ಸಂಖ್ಯೆ:ಆಇ 48 ಮಕಮು 94ರಲ್ಲಿ ಹಬ್ಬದ ಮುಂಗಡವನ್ನು ಮಂಜೂರು ಮಾಡಲು 
ಅನುಸರಿಸಲಾಗುತ್ತಿರುವ ಷರತ್ತುಗಳು ಮುಂದುವರೆದು ಅನ್ವಯಿಸುತ್ತದೆ. 


5. ಸೋಲಾರ್‌ ವಾಟರ್‌ ಹೀಟರ್‌ ಮುಂಗಡ 


5.1 ಸೋಲಾರ್‌ ವಾಟರ್‌ ಹೀಟರ್‌ ಖರೀದಿ ಮುಂಗಡವನ್ನು ರೂ.25,000/-ಅಥವಾ ಅದರ ವಾಸ್ತವಿಕ ಬೆಲೆ ಇದರಲ್ಲಿ ಯಾವುದು 
ಕಡಿಮೆಯೋ ಅದಕ್ಕೆ ಸೀಮಿತಗೊಳಿಸಿ ಮಂಜೂರು ಮಾಡಬಹುದು ಮತ್ತು ದಿನಾಂಕ:21.10.1994ರ ಸರ್ಕಾರಿ ಆದೇಶ ಸಂಖ್ಯೆಆಇ 48 ಮಕಮು 
94ರಲ್ಲಿ ವಿಧಿಸಿರುವ ಷರತ್ತುಗಳು ಮುಂದುವರೆದು ಅನ್ವಯಿಸುತ್ತದೆ. 


೨೫೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ಭಾಗ-೧ 





6. ಸೋಲಾರ್‌ ಕುಕ್ಕರ್‌ ಮುಂಗಡ 


6.1 ಸೋಲಾರ್‌ ಕುಕ್ಕರ್‌ ಖರೀದಿ ಮುಂಗಡವನ್ನು ರೂ.1500/- ಅಥವಾ ಅದರ ವಾಸ್ತವಿಕ ಬೆಲೆ ಇದರಲ್ಲಿ ಯಾವುದು ಕಡಿಮೆಯೋ ಅದಕ್ಕೆ 
ಸೀಮಿತಗೊಳಿಸಿ ಮ೦ಜೂರು ಮಾಡಬಹುದು ಮತ್ತು ದಿನಾಂಕ:2110.1994ರ ಸರ್ಕಾರಿ ಆದೇಶ ಸಂಖ್ಯೆ:ಆಇ 48 ಮಕಮು 94ರಲ್ಲಿ ವಿಧಿಸಿರುವ 
ಷರತ್ತುಗಳು ಮುಂದುವರೆದು ಅನ್ವಯಿಸುತ್ತದೆ. 


ಈ ಆದೇಶ ದಿನಾಂಕ 1ನೇ ಏಪಿಲ್‌ 2012 ರಿಂದ ಜಾರಿಗೆ ಬರತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಬಿ.ಎಲ್‌. ರಮೇಶ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರ್ಥಿಕ ಇಲಾಖೆ (ಆಡಳಿತ & ಮುಂಗಡಗಳು) 


ಅನುಬಂಧ 


ಸರ್ಕಾರಿ ಆದೇಶ ಸಂಖ್ಯೆ:ಆಇ 6 ಮಕಮು 2012, ಬೆಂಗಳೂರು, ದಿನಾಂಕ:18ನೇ ಜೂನ್‌, 2012 


ಪಮಾಣ ಪತ 
ಆ ಜಿ 
ಇಲಾಖೆಯಲ್ಲಿ _____2ಶಆಗಿ ಸೇವೆ ಸಲ್ಲಿಸುತ್ತಿರುವ 
ಆದ ನಾನು ಗಣಕ ಯಂತ ಮುಂಗಡ ಸೌಲಭ್ಯ ಉಪಯೋಗಿಸಿಕೊಂಡು ಸರ್ಕಾರಿ ಆದೇಶ ಸಂಖ್ಯೆ: 
ದಿನಾಂಕ ರಲ್ಲಿ ಮಂಜೂರಾಗಿರುವಂತೆ ರೂ. ವೆಚ್ಚದಲ್ಲಿ ಗಣಕ 
ಯಂತವನ್ನು ಖರೀದಿಸಿರುತ್ತೇನೆ. 
ಖರೀದಿಸಿದ ಗಣಕ ಯಂತದ ವಿವರಗಳು ಕೆಳಗಿನಂತಿವೆ:- 
1 ಉತ್ಪಾದಕರ ಹೆಸರು 
2) ಮಾಡಲ್‌ 
3) ಕನ್‌ಫಿಗರೇಶನ್‌ 
4) ಖರೀದಿಸಿದ ದಿನಾಂಕ 
ಪಿ.ಆರ್‌. 1872 ಸರ್ಕಾರಿ ನೌಕರನ ಸಹಿ 


ಆರ್ಥಿಕ ಸಚಿವಾಲಯ 
ವಿಷಯ: ಶ್ರೀ ರುದ್ರಗೌಡ ಬಸನಗೌಡ ಪಾಟೀಲ, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, ಇವರನ್ನು ಸೇವೆಗೆ ಪುನರ್‌ ಸ್ಥಾಪಿಸುವ 
ಬಗ್ಗೆ. 
ಓದಲಾಗಿದೆ: 1) ಶ್ರೀ ಆರ್‌.ಬಿ.ಪಾಟೀಲ್‌, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, ಇವರ ಮನವಿ ದಿನಾಂಕ: 22-02-2012. 
2) ವಾಣಿಜ್ಯ ತೆರಿಗೆ ಆಯುಕ್ತರ ಪತ್ರ ಸಂಖ್ಯೆ: ಡಿಎ/ಜಿಎಜಡ್‌/ ಸಿಆರ್‌-09/ 2010-2011 ದಿನಾ೦ಕ:27-04-2012. 
ಪ್ರಸ್ತಾವನೆ: 


ಮೇಲೆ ಓದಲಾಗಿರುವ ಕ್ರಮ ಸಂಖ್ಯೆ: (1) ರಲ್ಲಿ ಶ್ರೀ ರುದ್ರಗೌಡ ಬಸನಗೌಡ ಪಾಟೀಲ, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, ಇವರು 
ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ, ಸೇವೆಗೆ ಪುನರ್‌ ಸ್ಥಾಪಿಸುವಂತೆ ಹಾಗೂ ನ್ಯಾಯಾಂಗ ಬಂಧನದ ಅವಧಿಯನ್ನು ಸೇವಾನಿರತ ಅವಧಿ ಎಂದು 
ಪರಿಗಣಿಸುವಂತೆ ಮನವಿಯನ್ನು ಸಲ್ಲಿಸಿದ್ದರು 


ಸಲ: 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ೨೫೧೫ 





ಮೇಲೆ ಓದಲಾದ ಕ್ರಮ ಸಂಖ್ಯೆ:(2) ರಲ್ಲಿ ಆಯುಕ್ತರು, ವಾಣಿಜ್ಯ ತೆರಿಗೆ ಇಲಾಖೆ, ಇವರು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿ, ಸದರಿ 
ಅಧಿಕಾರಿಯವರು ಕೊಲೆ ಅಪರಾಧಕ್ಕೆ ಸಂಬಂಧಿಸಿದಂತೆ, ಹುಕ್ಕೇರಿ ಪೊಲೀಸ್‌ ಠಾಣೆಯಲ್ಲಿ ಆರೋಪಿಯನ್ನಾಗಿ ಮಾಡಿ ದಿನಾಂಕ: 24-12-2008 
ರಿಂದ 24-03-2009 ರವರೆಗೆ ನ್ಯಾಯಾಂಗ ಬಂಧನದಲ್ಲಿರಿಸಲಾಗಿದ್ದು, ಈ ಪ್ರಕರಣವನ್ನು ನಡೆಸಿದ ಹುಕ್ಕೇರಿ ನ್ಯಾಯಾಲಯವು ತಪ್ಪಿತಸ್ತರೆಂದು 
ಪರಿಗಣಿಸಿ, ದಿನಾ೦ಕ:03-08-2010 ರಿಂದ ನ್ಯಾಯಾಂಗ ಬ೦ಧನದಲ್ಲಿರಿಸಿದ್ದು, ಈ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಕ್ರಿಮಿನಲ್‌ ಮೇಲ್ಮನವಿ ಸಂಖ್ಯೆ: 
2750/2010ನ್ನು ಪುರಸ್ಕರಿಸಿದ ಮಾನ್ಯ ಉಚ್ಛ ನ್ಯಾಯಾಲಯ, ಸಂಚಾರಿ ಪೀಠ, ಧಾರವಾಡ, ಇವರು ಅಧಿಕಾರಿಯನ್ನು ಸರ್ಕಾರಿ ಅಭಿಯೋಗವು 
ಆಪಾದನೆಯನ್ನು ರುಜುವಾತುಪಡಿಸಲು ವಿಫಲರಾದ ಹಿನ್ನೆಲೆಯಲ್ಲಿ ಸಂಶಯಾತ್ಮಕ ಲಾಭವನ್ನು ಆಪಾದಿತ ಅಧಿಕಾರಿಯವಿರಗೆ ನೀಡಿ, ಅವರನ್ನು 
ನಿರಪರಾಧಿ ಎಂದು ಪರಿಗಣಿಸಿ ದಿ:24-01-2011 ರಂದು ಅಂತಿಮ ತೀರ್ಪು ನೀಡಿದ್ದರಿಂದ ದಿನಾಂಕ: 30-01-2011 ರಲ್ಲಿ ನ್ಯಾಯಾಂಗ 
ಬಂಧನದಿಂದ ಬಿಡುಗಡೆಹೊಂದಿರುತ್ತಾರೆಂದು ತಿಳಿಸಲಾಗಿದೆ. 


ಶ್ರೀ ವಿ.ಆರ್‌.ಸಾಲಿ, ಇವರನ್ನು ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರಾಗಿ (ಲೆಕ್ಕಪರಿಶೋಧನೆ), ಧಾರವಾಡ (Deemed suspension) ನಲ್ಲಿರುವ 
ಶ್ರೀ ರುದ್ರಗೌಡ ಬಸನಗೌಡ ಪಾಟೀಲ, ಜಾಗಕ್ಕೆ ನೇಮಿಸಿರುವುದರಿ೦ದ ಶ್ರೀ ರುದ್ರಗೌಡ ಬಸನಗೌಡ ಪಾಟೀಲ, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
ಇವರ ಲೀನ್‌ನ್ನು ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು (ಕೇಂದ್ರ ಕಛೇರಿ), ಬೆಳಗಾಂ ಇಲ್ಲಿಗೆ ವರ್ಗಾಯಿಸಿ, ತದನಂತರ ಆಯುಕ್ತರು, ವಾಣಿಜ್ಯ 
ತೆರಿಗೆ ಇಲಾಖೆ, ಇವರ ಪ್ರಸ್ತಾವನೆ ಮೇರೆಗೆ 15-11-2011ರ ಅಧಿಸೂಚನೆಯಲ್ಲಿ ಇವರ ಲೀನ್‌ನ್ನು ಖಾಲಿ ಇರುವ ವಾಣಿಜ್ಯ ತೆರಿಗೆ ಸಹಾಯಕ 
ಆಯುಕ್ತರು (ಲೆಕ್ಕಪರಿಶೋಧನೆ ಮತ್ತು ವಸೂಲಿ), ಜಮಖಂಡಿ, ಹುದ್ದೆಗೆ ವರ್ಗಾಯಿಸಿ ಆದೇಶಿಸಲಾಗಿದೆ. 


ಶ್ರೀ ರುದ್ರಗೌಡ ಬಸನಗೌಡ ಪಾಟೀಲ, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, ಇವರು ನ್ಯಾಯಾಂಗ ಬಂಧನದಲ್ಲಿದ್ದ ಅವಧಿ ದಿನಾಂಕ: 
24-12-2008 ರಿಂದ 23-03-2009 ಹಾಗೂ ದಿನಾಂಕ: 03-08-2010 ರಿಂದ 30-01-2011 ರವರೆಗಿನ ನ್ಯಾಯಾಂಗ ಬಂಧನದ 
ಅವಧಿಯನ್ನು Deemed suspension ಎ೦ದು ಪರಿಗಣಿಸಲಾಗಿರುವುದಾಗಿ ತಿಳಿಸಿ, ಕೊಲೆ ಆಪಾದನೆ ಮೇಲೆ ಕಾರಾಗೃಹದಲ್ಲಿದ್ದ ಅವಧಿಯನ್ನು ಕರ್ತವ್ಯದ 
ಅವಧಿಯೆಂದು ಪರಿಗಣಿಸಲು ಸಾಧ್ಯವಿರುವುದಿಲ್ಲವಾದ್ದರಿಂದ ಕರ್ನಾಟಕ ನಾಗರೀಕ ಸೇವಾ ನಿಯಮ 100(7) ರಂತೆ ಸದರಿ ಅವಧಿಯನ್ನು ಅವರ 
ಹಕ್ಕಿನಲ್ಲಿರುವ ಗಳಿಕೆ ರಜೆ ಎಂದು ಪರಿಗಣಿಸುವ ಬಗ್ಗೆ ಪರಿಶೀಲಿಸಲಾಗುತ್ತಿದೆ. 


ಶ್ರೀ ರುದ್ರಗೌಡ ಬಸನಗೌಡ ಪಾಟೀಲ, ಇವರನ್ನು ಅಮಾನತ್ತುಗೊಳಿಸಲಾಗಿರುವುದಿಲ್ಲ. ಕಾನೂನು ಇಲಾಖೆಯ ಅಭಿಪ್ರಾಯದಂತೆ ದಿನಾಂಕ: 
24-12-2008 ರಿಂದ 23-03-2009 ರವರೆಗೆ ಹಾಗೂ ದಿನಾಂಕ: 03-08-2010 ರಿಂದ 30-01-2011 ರವರೆಗೆ ನ್ಯಾಯಾಂಗ ಬಂಧನದ 
ಅವಧಿಯನ್ನು Deemed suspension ಎ೦ದು ಪರಿಗಣಿಸಲು ಹಾಗೂ ಈ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮ 100(7) ರಂತೆ ಅವರ 
ಹಕ್ಕಿನಲ್ಲಿರುವ ಗಳಿಕೆ ರಜೆ ಅಥವಾ ಪರಿವರ್ತಿತ ರಜೆಯಲ್ಲಿ ಪರಿಗಣಿಸಲು ಪರಿಶೀಲಿಸುತ್ತಿರುವುದರಿಂದ ಇವರನ್ನು ಸೇವೆಗೆ ಪುನರ್‌ ನೇಮಿಸಲು 
ಸರ್ಕಾರವು ತೀರ್ಮಾನಿಸಿ ಈ ಮುಂದಿನಂತೆ ಆದೇಶಿಸಿದೆ. 


ಸರ್ಕಾರಿ ಆದೇಶ ಸಂಖ್ಯೆ: ಆಇ 51 ವಾತೆತ 2010 ಬೆಂಗಳೂರು, ದಿನಾಂಕ: 25-06-2012 


ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ಶಿಸ್ತುಪ್ರಾಧಿಕಾರವಾದ ಸರ್ಕಾರವು, ಶ್ರೀ ರುದ್ರಗೌಡ ಬಸನಗೌಡ ಪಾಟೀಲ, ವಾಣಿಜ್ಯ 
ತೆರಿಗೆ ಸಹಾಯಕ ಆಯುಕ್ತರು, ಇವರನ್ನು ಸೇವೆಗೆ ಪುನರ್‌ ಸ್ಥಾಪಿಸಿ, ಖಾಲಿ ಇರುವ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, (ಲೆಕ್ಕಪರಿಶೋಧನೆ)-5, 
ಮಂಗಳೂರು, ಈ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿ ತಕ್ಷಣದಿ೦ದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎಂ.ಆರ್‌.ಚಂದ್ರಶೇಖರಾರಾಧ್ಯ 
ಪೀಠಾಧಿಕಾರಿ, 
ಪಿ.ಆರ್‌. 1881 ಆರ್ಥಿಕ ಇಲಾಖೆ (ವಾಣಿಜ್ಯ ತೆರಿಗೆ-2). 
ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ಜಿಲ್ಲೆ ಚಿತ್ತಾಪೂರ ತಾಲ್ಲೂಕಿನ ಬನ್ನಟ್ಟಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಂಡ ಜಮೀನುಗಳಿಗೆ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರ ಬಿಡುಗಡೆ 


ಮಾಡುವ ಕುರಿತು 


ಓದಲಾಗಿದೆ: ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ರವರ ಪತ್ರದ 
ಸಂಖ್ಯೆ : ಮುಇಂ/ಸನೀ(ಉ)ವ/ಬಿಜಾ/ಭೂಸ್ವಾಪ್ರ/2011-12/4037, ದಿನಾಂಕ: 30-07-2011 


೨೫೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ಭಾಗ-೧ 





ಪ್ರಸ್ತಾವನೆ: 

ಗುಲ್ಬರ್ಗಾ ಜಿಲ್ಲೆ, ಚಿತ್ತಾಪೂರ ತಾಲ್ಲೂಕಿನ ಬನ್ನಟ್ಟಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಬನ್ನಟ್ಟಿ ಗ್ರಾಮದ 
ಜಮೀನುಗಳಿಗೆ ಪರಿಹಾರ ಧನ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಕೋರಿ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, 
ಬಿಜಾಪುರ ರವರು ಮೇಲೆ ಓದಲಾದ ದಿನಾಂಕ 30-07-2011ರ ಪತ್ರದಲ್ಲಿ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಭೂಸ್ವಾಧೀನ ಪ್ರಕ್ರಿಯೆ ವಿವರಗಳು ಕೆಳಕಂಡಂತಿದೆ: 


* ಭೂಸ್ವಾಧೀನ ಕಾಯ್ದೆ ಕಲಂ 4(1)ರ ಅಧಿಸೂಚನೆ ಹೊರಡಿಸಿದ ದಿನಾಂಕ 12-09-96 
9 ಭೂಸ್ವಾಧೀನಾಧಿಕಾರಿಗಳು ಐತೀರ್ಪು ಘೋಷಿಸಿದ ದಿನಾ೦ಕ 12-05-99 


ಭೂಸ್ವಾಧೀನಾಧಿಕಾರಿಗಳ ಐತೀರ್ಪಿನಂತೆ ಪರಿಹಾರ ಪಡೆದ ಭೂಮಾಲೀಕರು ಇನ್ನೂ ಹೆಚ್ಚಿನ ಪರಿಹಾರ ಕೋರಿ ಸೇಡಂ ಸಿವಿಲ್‌ ಜಡ್ಜ್‌ 
(ಹಿರಿಯ ಶ್ರೇಣಿ) ನ್ಯಾಯಾಲಯದಲ್ಲಿ ಎಲ್‌.ಎ.ಸಿ. ಪ್ರಕರಣ ಸಂಖ್ಯೆ : 58/04ನ್ನು ದಾಖಲಿಸಿದ್ದು, ನ್ಯಾಯಾಲಯವು ದಿನಾಂಕ: 25-02-08ರಂದು 
ನೀಡಿರುವ ಆದೇಶದಲ್ಲಿ ಪ್ರತಿ ಎಕರೆ ಜಮೀನಿಗೆ ರೂ.43,000/-ಗಳನ್ನು ಇತರೆ ಸವಲತ್ತುಗಳೊಂದಿಗೆ ಪಾವತಿಸುವಂತೆ ಆದೇಶಿಸಿದೆ. ಈ ಆದೇಶದ 
ವಿರುದ್ಧ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆಯ ಕಾನೂನು ಕೋಶದ ಮುಖ್ಯಸ್ಥರು ಅಭಿಪ್ರಾಯ ಪಟ್ಟಿರುತ್ತಾರೆ. ಪಾವತಿಸಬೇಕಾದ ಪರಿಹಾರ 
ಮೊತ್ತದ ವಿವರ ಕೆಳಕಂಡಂತಿದೆ: 





ಕ್ರಸಂ | ಎಲ್‌ಎಸಿ ಸಂಖ್ಯೆ | ಬನ್ನಟ್ಟಿ ಗ್ರಾಮದ ಸ.ನಂ. ವಿಸ್ತೀರ್ಣ ಎ-ಗು೦ | ಪರಿಹಾರ ಮೊತ್ತ ರೂ.ಗಳಲ್ಲಿ 





1 58/04 41/27 2-28 3,93,398-00 























ಪಸ ವನೆಯನ್ನು ಪರಿಶೀಲಿಸಿ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಖಂ 
ಸರ್ಕಾರದ ಆದೇಶ ಸಂಖ್ಯೆ :ಸನೀಇ 101 ಭೂಸ್ವಾಪ್ರ 2011, ಬೆಂಗಳೂರು, ದಿನಾ೦ಕ 23ನೇ ಜೂನ್‌ 2012 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಗುಲ್ಬರ್ಗಾ ಜಿಲ್ಲೆ ಚಿತ್ತಾಪೂರ ತಾಲ್ಲೂಕಿನ ಬನ್ನಟ್ಟಿ ಸಣ್ಣ ನೀರಾವರಿ ಕೆರೆ 
ನಿರ್ಮಾಣಕ್ಕಾಗಿ ಬನ್ನಟ್ಟಿ ಗ್ರಾಮದ ಜಮೀನುಗಳಿಗೆ ಎಲ್‌.ಎ.ಸಿ ಪ್ರಕರಣ ಸಂಖ್ಯೆ :58/04ರಲ್ಲಿ ಸಿವಿಲ್‌ ನ್ಯಾಯಾಲಯದ ಆದೇಶದಂತೆ ಹೆಚ್ಚುವರಿ 


ಡು? 


ಪರಿಹಾರ ಧನ ರೂ.3,93.398-00ಗಳನ್ನು (ಮೂರು ಲಕ್ಷದ ತೊಂಬತ್ತೂರು ಸಾವಿರದ ಮುನ್ನೂರ ತೊಂಬತ್ತೆಂಟು ರೂ.ಗಳೂ ಮಾತ್ರ) ಪಾವತಿಸಲು 
ಸರ್ಕಾರವು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಅನುಮೋದನೆ ನೀಡಿದೆ. 


1 ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತಃಖ್ತೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 
ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 


2. ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು. 


3. ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, ಸಂಬಂಧಿಸಿದ 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು. 


ಈ ವೆಚ್ಚವನ್ನು 2012-13ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ "4702-00-800-1-00 ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಷೇಮಗಳ 
ಇತ್ಯರ್ಥ-132 ಬಂಡವಾಳ ವೆಚ್ಚಗಳು" ಅಡಿ ಒದಗಿಸಿರುವ ಅನುದಾನದಿ೦ದ ರೂ.3,93,398/-ಗಳನ್ನು ಹಂಚಿಕೆ ಮಾಡಿ ಬಿಡುಗಡೆ ಮಾಡಿದೆ. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್‌ಪಿ 2010, ದಿನಾಂಕ 20-10-10ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಅಧಿಕಾರ ಪ್ರತ್ಯಾಯೋಜನೆಯನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ.ಸಿ. ಸಿದ್ದಪ್ಪ, 


ಸರ್ಕಾರದ ಅಧೀನ ಕಾರ್ಯದರ್ಶಿ 


ಪಿ.ಆರ್‌. 1744 ಜಲ ಸಂಪನ್ಮೂಲ ಇಲಾಖೆ(ಸಣ್ಣ ನೀರಾವರಿ). 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಕ ಸಚಿವಾಲಯ 


ವಿಷಯ : ಶ್ರೀ ರಾಮಚಂದ್ರಗೌಡ, ಮಾನ್ಯ ಉಪಾಧ್ಯಕ್ಷರು, ರಾಜ್ಯ ಯೋಜನಾ ಮಂಡಳಿ, ಇವರ ರಾಜೀನಾಮೆಯನ್ನು ಅಂಗೀಕರಿಸುವ ಬಗ್ಗೆ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ೨೫೧೭ 





ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ : ಪಿಡಿ 48 ಎಸ್‌ಪಿಬಿ 2010, ಬೆಂಗಳೂರು, ದಿನಾಂಕ: 22-09-2010. 


2. ಮಾನ್ಯ ಮುಖ್ಯಮಂತ್ರಿಯವರ ಅಪರ ಕಾರ್ಯದರ್ಶಿ ಹಾಗೂ ಪದನಿಮಿತ್ತ ಮುಖ್ಯ ಮಂತ್ರಿಯವರ ಆಪ್ತ ಕಾರ್ಯದರ್ಶಿಗಳ 
ಟಿಪ್ಪಣಿ ಸಂಖ್ಯೆ : ಮುಮಂಆಕಾ/3746/2012-13, ದಿನಾಂಕ: 15-05-2012. 
ಪ್ರಸ್ತಾವನೆ: 
ವಿಧಾನ ಪರಿಷತ್‌ ಸದಸ್ಯರಾದ ಶ್ರೀ ರಾಮಚಂದಗೌಡರವರನ್ನು ರಾಜ್ಯ ಯೋಜನಾ ಮಂಡಳಿಯ ಉಪಾಧ್ಯಕ್ಷರನ್ನಾಗಿ ನೇಮಕಾತಿ ಮಾಡಿ 
ಉಲ್ಲೇಖ (1ರ ದಿನಾಂಕ: 22-09-2010ರ ಆದೇಶದಲ್ಲಿ ಸರ್ಕಾರದ ಆದೇಶವನ್ನು ಹೊರಡಿಸಲಾಗಿರುತ್ತದೆ. 


ಕ್ರಮ ಸಂಖ್ಯೆ (2)ರ ಟಿಪ್ಪಣಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಯವರ ಕಾರ್ಯಾಲಯದ ದಿನಾಂಕ: 15-05-2012ರ ಟಿಪ್ಪಣಿಯಲ್ಲಿ 
ಉಪಾಧ್ಯಕರಾದ ಶ್ರೀ ರಾಮಚಂದಗೌಡರವರ ರಾಜೀನಾಮೆ ಪತ್ರ ಪಡೆದು ರಾಜೀನಾಮೆಯನ್ನು ಅಂಗೀಕರಿಸಲಾಗಿರುವ ಬಗ್ಗೆ ತಿಳಿಸಿ, ಸೂಕ್ತ ಆದೇಶ 
ಹೊರಡಿಸುವಂತೆ ಆದೇಶಿಸಲಾಗಿರುತ್ತದೆ. 


ಅದರಂತೆ ಈ ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ : ಪಿಡಿ 48 ಎಸ್‌ಪಿಬಿ 2010, ಬೆಂಗಳೂರು, ದಿನಾಂಕ 15ನೇ ಮೇ 2012. 
ರಾಜ್ಯ ಯೋಜನಾ ಮಂಡಳಿಯ ಉಪಾಧ್ಯಕ್ಷರಾದ ಶ್ರೀ ರಾಮಚಂದಗೌಡರವರ ರಾಜೀನಾಮೆಯನ್ನು ದಿನಾಂಕ: 15-05-2012ರ 


ಅಪರಾಹ್ನದಿಂದ ಜಾರಿಗೆ ಬರುವಂತೆ ಅಂಗೀಕರಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಉಷಾಬಾಯಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ ಎಸ್‌-3 


ಪಿ.ಆರ್‌. 1422 ಯೋಜನೆ, ಕಾರ್ಯಕ್ರಮ ಸ೦ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 


ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 
ಸೇರ್ಪಡೆ 
ಸಂಖ್ಯೆ : ಮೂಅಇ 54 ಮೂಳವಿ 2012 (ಭಾಗ), ಬೆಂಗಳೂರು, ದಿನಾಂಕ 08ನೇ ಮೇ 2012. 


ಸರ್ಕಾರದ ಆದೇಶ ಸಂಖ್ಯೆ ಮೂಅಇ 54 ಮೂವಿ 2012 ದಿನಾಂಕ 03-04-2012ರಲ್ಲಿ ಮೂಲ ಸೌಲಭ್ಯ ಅಭಿವೃದ್ಧಿ ಇಲಾಖೆಯ 
2012-13ನೇ ಸಾಲಿಗೆ ಮುಂದುವರೆದ ಯೋಜನೆಗಳಿಗೆ ಮಂಜೂರಾತಿ ನೀಡಲಾದ ಆದೇಶ ಭಾಗದಲ್ಲಿನ ಕ್ರಮಸಂಖ್ಯೆ 31ರ ನಂತರದ ಕ್ರಮಸಂಖ್ಯೆ 
32 ನ್ನು ಈ ಕೆಳಕಂಡಂತೆ ಸೇರ್ಪಡೆ ಮಾಡಿದ್ದು ಅದರಂತೆ ಓದಿಕೊಳ್ಳತಕ್ಕದ್ದು. 





(₹1೧ lakhs ) 
Sl. Budget provision Budget provision 
Nomenclature of the Scheme 
No. during 2011-12 during 2012-13 





3451-00-090-1-17 
32 Capacity Building - P.P.P Other Expenses 500.00 500.00 
ಸಾಮರ್ಥ್ಯ ನಿರ್ಮಾಣ - ಪಿ.ಪಿ.ಪಿ ಇತರ ಖರ್ಚುಗಳು 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ್‌.ಶಿವಲಿಂಗಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 1352 ಮೂಲ ಸೌಲಭ್ಯ ಅಭಿವೃದ್ಧಿ ಇಲಾಖೆ. 


೨೫೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ಭಾಗ-೧ 





ಅರಣ್ಯ, ಪರಿಸರ ಮತ್ತು ಜೀವಿಶಾಸ ಸಚಿವಾಲಯ 
ಡು ಮೆ 
ಸೇರ್ಪಡೆ 
ಸಂಖ್ಯೆ : ಅಪಜೀ 38 ಎಫ್‌ಪಿಸಿ 2012, ಬೆಂಗಳೂರು, ದಿನಾಂಕ 21-07-2012 

ಸರ್ಕಾರದ ಆದೇಶ ಸಂಖ್ಯೆ : ಅಪಜೀ 38 ಎಫ್‌ಪಿಸಿ 2012, ದಿನಾಂಕ 12-06-2012ರ ಆದೇಶದ ಭಾಗದಲ್ಲಿನ ಕ್ರಮ ಸಂಖ್ಯೆ : 10ರ 
ನಂತರ ಕೆಳಗಿನಂತೆ ಸೇರ್ಪಡೆ ಮಾಡಲಾಗಿದೆ:- 

10(ಅ) ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ — ಸದಸ್ಯ ಕಾರ್ಯದರ್ಶಿ 

ಕರ್ನಾಟಕ ರಾಜ್ಯ ಗಿಡಮೂಲಿಕಾ ಔಷಧಿ ಪ್ರಾಧಿಕಾರ, ಬೆಂಗಳೂರು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಉಮಾದೇವಿ, 
ಸರ್ಕಾರದ ಉಪ ಕಾರ್ಯದರ್ಶಿ, 


ಅರಣ್ಯ, ಪರಿಸರ ಮತು ಜೀವಿಶಾಸ ಇಲಾಖೆ. 
ದ್‌ ಮೆ 


ಪಿ.ಆರ್‌. 1948 
LABOUR SECRETARIAT 
Sub: Co-opting of GIZ-1S representative as member in IMCs of ೧೧೧-1716 in Karnataka. 
Read: Letter No. GIZ-IS/PPP/ITI/TRG/2012/16, dated 18-05-2012 from Team Leader GIZ-1S-ITl 
upgradation Project-Karnataka, Bangalore. 
PREAMBLE : 


Team Leader, ಆ17-15-171 upgradation Project-Karmataka in his letter read above has informed that ಆ17-15 has been 
appointed as an expert agency for Technical support for the up-gradation of 76 PPP-ITIs in the State of Karnataka. In order to 
cater the needs and to individualize the support to all the ೧೧೧-1115 which have been covered under the project, five teams of GIZ- 
IS experts have been placed at Bangalore, Mysore, Belgaum, Mangalore and Gulbarga attempting to support ITls in their 
respective regions with a focus on all aspects of growth as planned in the ITI upgradation scheme. 


As per the decision made in the meeting held on 3° April, 2012 under the Chairmanship of the Chief Secretary, the 
Principals of the 76 PPP ITls are requested to co-opt GIZ IS representative as member in the IMC Society. This is well within the 
provisions made in the MoA under section B-clause 3 and 4 (V). 

This measure will provide the PPP ITSs the benefit of GIZ IS experience and expertise in managing all their 
developmental needs and enables their association with GIZ purposeful. The matter has been examined and hence the following 
order. 


GOVERNMENT ORDER NO. LD 178 ETI 2012, BANGALORE, DATED 06-07-2012 


Sanction is accorded to co-opt of GIZ-IS representative as member in IMCs of PPP-ITls in Karnataka and list of GIZ-IS 
members nominated as invitee members in IMC's of the ITI's appended as Annexure-l. 


By Order and in the name of the Governor of Karnataka, 


J.S. VISHWANATHAPPA, 
Desk Officer, 
Labour Department. (Employment and Training) 











ANNEXURE-| 
List of GIZ-IS members nominated as invitee members in IMCs of ITI 
Sl. No. Name of PPP ITI Name of PPP ITI Name of PPP ITI Name of PPP ITI Name of PPP ITI 
1 Women ITI Women ITI Belgaum Women |1| Channarayapatna Women ITI 
Bangalore-29 Gulbarga Mangalore 
2 Viveknagar- Mundargi Lingsagur Hunsur Vittal 
Bangalore 








































































































ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ೨೫೧೯ 
Sl. No. Name of PPP ITI Name of PPP ITI Name of PPP ITI Name of PPP ITI Name of PPP ITI 
3 Pavagada Sudi Hanumasagar Gundlupet Padavalahippe 
4 Bharamsagara Jamkhandi Talakalgrama H.D. Kote Peradur 
5 Channagiri Naragund Koppal Chikamagaluru Udupi 
6 Challakere Guttal Hospet Ponnampet Belthangady 
7 Tumkur Ramdurg Mudgal Kadur Arakalgud 
8 Sira Gokak Wadi Arsikere Alursiddapura 
9 Bagepalli Guledagudda Mangaloregrama Kollegal Mundagod 
10 Ramanagara Nippani Humnabad Mysore Shikaripura 
11 Kolar (Women ITI) Soundatti Vittalapur Pandavapura Palagrama 
12 Devanahalli Nesargi Gangavathi Periyapatna Akkialur 
13 Ammasandra Bableshwar Jewargi K.R. Pet Dandeli 
14 Kalghatgi Bilagi Chincholi Maddur 
15 Dharwad Sadalga Kudligi K.M. Doddi 
16 Turuvekere Women ITI Gadag Tarikere 
Name Mr. KV. Mr. Ravi Shankar Mr. Annes Khan Mr. Ram Chandra Mr. Srinivas 
of GIZ- Ravikumar Korgal Technical Expert Rao Gopal 
IS Technical Expert Technical Expert GIZ- GIZ-1S Technical Expert Technical Expert 
Expert €17-15 IS Address : 1-867/22 GIZ-1S GIZ-1S 
Nomina | Address : No. 17 Address : # 2045, G/A2, Mahaveer Address : No. 17, Ph : No. 
ied as (old No. 947) 23° "Basava Chetan" nagar, Gulbarga- Maruti, 1° Main, 9844727344 
coopted | Main, 4" 7 Block, Sector-9, Mala Maruti | 585102 Ramakrishna email Id : 
membe | Jayanagar, Extension Belgaum- Ph : 9845295577 nagar, H-Block, srinivasalatha@y 
rin IMC | Bangalore-560041 | 590016 No. email. Mysore-570023, ahoo.com 
Ph. No. Ph : 9880499854 id:anees.khan@giz. INDIA 
9900475500 Email : de Ph : 9986035618 
Email: ravishankar.korgal@gi Email : 
kv.ravikumar@giz. | z.de Ramachandra.rao 
de @ciz.de 
Nominated as Nominated as coopted Nominated as Nominated as Nominated as 
coopted member member in IMCs of coopted member in coopted member coopted member 
in IMCs of above above ITls IMCs of above ITls in IMCs of above in IMCs of above 
ITls ITls ITls 
P.R. 1846 


ಆರ್ಥಿಕ ಸಚಿವಾಲಯ 


ವಿಷಯ: ಸರ್ಕಾರದ ಇಲಾಖೆಗಳ ಇಲಾಖಾ ಮುಖ್ಯಸ್ಥರುಗಳು ಮತ್ತು ಇತರೆ ಅಧಿಕಾರಿಗಳ ಸಾಮಾನ್ಯ ವಿತ್ತಾಧಿಕಾರ ಪ್ರತ್ಯಾಯೋಜಿಸುವ 


ಪರಿಷ್ಕರಣೆ ಬಗ್ಗೆ. 


ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ:ಆಇ 1ಟಿಎಫ್‌ಪಿ 2001 ಬೆಂಗಳೂರು, ದಿನಾ೦ಕ:02-02-2001. 


2. ಸರ್ಕಾರದ ಆದೇಶ ಸಂಖ್ಯೆ:ಆಇ 1/ಟಿಎಫ್‌ಪಿ 2009 ಬೆಂಗಳೂರು, ದಿನಾ೦ಕ:30-05-2009. 


3. ಸರ್ಕಾರದ ಆದೇಶ ಸಂಖ್ಯೆ:ಆಇ 2:ಟಿಎಫ್‌ಪಿ 2010 ಬೆ೦ಗಳೂರು, ದಿನಾ೦ಕ:30-04-2010. 


4. ಆಯುಷ್‌ ನಿರ್ದೇಶನಾಲಯದ ಮುಖ್ಯ ಆಡಳಿತಾಧಿಕಾರಿಯವರ 


ದಿನಾಂಕ: 23-03-2011. 


5. ಮಾನ್ಯ ಉಚ್ಚನ್ಯಾಯಾಲಯದ ಸಹಾಯಕ ರಿಜಿಸ್ಟಾರ್‌ರವರ ಪತ್ರ ಸ೦ 


ಪತ್ರ ಸಂಖ್ಯೆ: ಆಯುಷ್‌ 211:ಸ(2) 2010-11 


ಖ್ಲೈೆಎಫ್‌ಸಿಎ 1182/2007 ದಿನಾಂಕ: 14-2-2012. 


೨೫೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೧೨ ಭಾಗ-೧ 





ಪ್ರಸ್ತಾವನೆ : 

ಮೇಲೆ (1ರಲ್ಲಿ ಓದಲಾದ ಆದೇಶದಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳ ಮುಖ್ಯಸ್ಥರುಗಳು ಮತ್ತು ಇತರೆ ಆಧಿಕಾರಿಗಳ ಆರ್ಥಿಕ 
ಅಧಿಕಾರವನ್ನು ಹೆಚ್ಚಿಸಿ ಪರಿಷ್ಕೃತ ಆದೇಶವನ್ನು ಹೊರಡಿಸಲಾಗಿತ್ತು. ಮೇಲೆ (2)ರಲ್ಲಿ ಓದಲಾದ ಆದೇಶದ ಕ್ರಮ ಸಂಖ್ಯೆ. 14 ರಲ್ಲಿ ಇಲಾಖಾ 
ಮುಖ್ಯಸ್ಥರುಗಳಿಗೆ ಅನಿಪುಣ ಅಂಶಕಾಲಿಕ ಕೆಲಸದಾಳುಗಳ ಮಾಸಿಕ ಸಂಚಿತ ಸಂಭಾವನೆಯ ಮಿತಿಯನ್ನು ಹೆಚ್ಚಿಸಿ ಆರ್ಥಿಕ ಅಧಿಕಾರ 
ಪ್ರತ್ಯಾಯೋಜಿಸಲಾಗಿತ್ತು. ಹಿಂದಿನ ದಿನಾಂಕ: 2-2-2001ರ ಆದೇಶವನ್ನು ಉತ್ಕಮಿಸಿ (Supersede) ಇಲಾಖಾ ಮುಖ್ಯಸ್ಥರುಗಳು ಹಾಗೂ ಇತರೆ 
ಅಧಿಕಾರಿಗಳಿಗೆ ಆರ್ಥಿಕ ಅಧಿಕಾರವನ್ನು ಪರಿಷ್ಕರಿಸಿ ಹೊರಡಿಸಲಾದ ಮೇಲೆ (3)ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಅನಿಪುಣ ಅಂಶಕಾಲಿಕ 
ಕೆಲಸದಾಳುಗಳ ಸೇವೆಯನ್ನು ಪಡೆಯುವ ಅಧಿಕಾರವನ್ನು ಹಿಂತೆಗೆದುಕೊಳ್ಳಲಾಗಿರುತ್ತದೆ. ಇದಕ್ಕೆ ಬದಲಾಗಿ ದಿನಾಂಕ: 30-4-2010ರ ಸರ್ಕಾರದ 
ಆದೇಶದಲ್ಲಿನ ಕ್ರಮ ಸಂಖ್ಯೆ 25 ರಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಹೊರಗುತ್ತಿಗೆ ಆಧಾರದಲ್ಲಿ ತೆಗೆದುಕೊಳ್ಳುವ ಅಧಿಕಾರವನ್ನು ಇಲಾಖಾ 
ಮುಖ್ಯಸ್ಥರುಗಳಿಗೆ ನೀಡಲಾಗಿರುತ್ತದೆ. 

ಮೇಲೆ (4)ರಲ್ಲಿ ಓದಲಾದ ಪತ್ರದಲ್ಲಿ ಮುಖ್ಯ ಆಡಳಿತಾಧಿಕಾರಿಗಳು, ಆಯುಷ್‌ ನಿರ್ದೇಶನಾಲಯ ಇವರು ಸ್ವಚ್ಛತೆ ಮುಂತಾದ 
ಕಾರ್ಯಗಳಿಗೆ ಹೊರಗುತ್ತಿಗೆ ಆಧಾರದಲ್ಲಿ ಸಿಬ್ಬಂದಿಯ ಸೇವೆಯನ್ನು ಪೂರ್ಣ ದಿನಗಳಿಗೆ ಪಡೆದಲ್ಲಿ ಹೆಚ್ಚಿನ ವೆಚ್ಚವಾಗುವುದಾಗಿ, ಈ ವ್ಯವಸ್ಥೆಗೆ 
ಅನಿಪುಣ ಅಂಶಕಾಲಿಕ ಕೆಲಸದಾಳುಗಳ ಸೇವೆಯನ್ನು ಪಡೆದಲ್ಲಿ ಸರ್ಕಾರಕ್ಕೆ ಉಳಿತಾಯವಾಗುವುದಲ್ಲದೆ ಅವರ ಮೇಲೆ ನಿಯಂತ್ರಣವಿರುವುದರಿಂದ 
ಇವರ ಸೇವೆಯನ್ನು ಪಡೆಯುವುದನ್ನು ಮರುಪ್ರಾರಂಭಿಸಲು ಹಿಂದಿನ ಆದೇಶಗಳಲ್ಲಿದ್ದ ಆರ್ಥಿಕ ಅಧಿಕಾರವನ್ನು ಸೇರ್ಪಡಿಸಿ ಪರಿಷ್ಕೃತ ಆದೇಶ 
ಹೊರಡಿಸಲು ಕೋರಿರುತ್ತಾರೆ. ಮೇಲೆ (5)ರಲ್ಲಿ ಓದಲಾದ ಪತ್ರದಲ್ಲಿ ಮಾನ್ಯ ಉಚ್ಛ ನ್ಯಾಯಾಲಯದ ಸಹಾಯಕ ರಿಜಿಸ್ಟಾರ್‌ ರವರು ಸಹಾ ಅನಿಪುಣ 
ಅಂಶಕಾಲಿಕ ಕೆಲಸದಾಳುಗಳ ಸೇವೆಯನ್ನು ಪಡೆಯುವ ಬಗ್ಗೆ ಅನುಮತಿ ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಲಾಯಿತು. ಸರ್ಕಾರವು ಅನಿಪುಣ ಅಂಶಕಾಲಿಕ ಕೆಲಸದಾಳುಗಳ ಸೇವೆಯನ್ನು ಪಡೆಯುವುದನ್ನು ಸಾದಿಲ್ವಾರು 
ವೆಚ್ಚ ಕೈಪಿಡಿ ನಿಯಮ 7ರ ಟಿಪ್ಪಣಿ-2 ಮತ್ತು 55(2)(ಬಿ) ಪ್ರಕಾರ ಪುನ: ಪ್ರಾರಂಭಿಸಲು ಹಾಗೂ ಇವರ ಮಾಸಿಕ ಸಂಚಿತ ಸಂಭಾವನೆಯ ಗರಿಷ್ಠ 
ಮಿತಿಯನ್ನು ಪರಿಷ್ಕರಿಸಲು ತೀರ್ಮಾನಿಸಿ ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆಇ 05 ಟಿಎಫ್‌ಪಿ 2012, ಬೆಂಗಳೂರು, ದಿನಾಂಕ:26-06-2012. 
ಸಾದಿಲ್ವಾರು ವೆಚ್ಚ ಕೈಪಿಡಿ ನಿಯಮ 7ರ ಟಿಪ್ಪಣಿ-2 ಮತ್ತು 55 (2) (ಬಿ) ಪ್ರಕಾರ ಎಲ್ಲಾ ಇಲಾಖಾ ಮುಖ್ಯಸ್ಥರುಗಳು ಮತ್ತು ಇತರೆ 

ಅಧಿಕಾರಿಗಳಿಗೆ ಒಟ್ಟಾರೆ ಮೂರು ವರ್ಷಗಳ ಅವಧಿ ಮೀರದಂತೆ ಸಾದಿಲ್ವಾರು ವೆಚ್ಚದಲ್ಲಿ ಅನಿಪುಣ ಅಂಶಕಾಲಿಕ ಕೆಲಸದಾಳುಗಳ ಸೇವೆಯನ್ನು 
ಪಡೆಯುವುದನ್ನು ಪುನ: ಪ್ರಾರಂಭಿಸಲು ಮತ್ತು ಮಾಸಿಕ ಸಂಚಿತ ಸಂಭಾವನೆ ಯನ್ನು ಮಂಜೂರು ಮಾಡುವ ಆರ್ಥಿಕ ಅಧಿಕಾರವನ್ನು 
ಪ್ರತ್ಯಾಯೋಜಿಸಲು ಮಂಜೂರಾತಿ ನೀಡಲಾಗಿದೆ. 








ಈ ಕೆಳಗಿನಂತೆ ಅನಿಪುಣ ಅಂಶಕಾಲಿಕ ಕೆಲಸದಾಳುಗಳ ಮಾಸಿಕ ಸಂಚಿತ ಸಂಭಾವನೆಯನ್ನು ಪರಿಷ್ಕರಿಸಿ ಮಂಜೂರಾತಿ ನೀಡಲಾಗಿದೆ. 


























ವಿಭಾಗೀಯ ತಾಲೂಕು 
ಇಲಾಖಾ ಜಿಲ್ಲಾ ಮಟದ ಉ.ವಿ.ಮಟದ (1 
ಅಧಿಕಾರದ ವಿವರಗಳು ಮಟದ ಸ್ವ ೪ ಮಟದ 
ಮುಖ್ಯಸ್ಥರುಗಳು ಟಿ ಅಧಿಕಾರಿಗಳು ಅಧಿಕಾರಿಗಳು ಬ 
% ಅಧಿಕಾರಿಗಳು ಅಧಿಕಾರಿಗಳು 
ಅಧೀನ ಕಛೇರಿಗಳಲ್ಲಿ ಒಟ್ಟಾರೆ ಗರಿಷ್ಟ ಗರಿಷ್ಟ ಗರಿಷ್ಟ ಗರಿಷ್ಟ ಗರಿಷ್ಟ 
ಮೂರು ವರ್ಷಗಳು ಮೀರದಂತೆ | ರೂ.3500/- ರೂ.3500/- ರೂ.3000/- ರೂ.2500/- ರೂ.2000/- 
ಸಾದಿಲ್ವಾರು ವೆಚ್ಚದಲ್ಲಿ ರವರೆಗೆ ಪ್ರತಿ ಗಳವರೆಗೆ ಪ್ರತಿ ಗಳವರೆಗೆ ಪ್ರತಿ ಗಳವರೆಗೆ ಪ್ರತಿ ಗಳವರೆಗೆ ಪ್ರತಿ 
ಸಂದಾಯವಾಗಬೇಕಾದ ತಿಂಗಳು ಪ್ರತಿ ತಿಂಗಳು ಪ್ರತಿ ತಿಂಗಳು ಪ್ರತಿ ತಿಂಗಳು ಪ್ರತಿ ತಿಂಗಳು ಪ್ರತಿ 
ಅನಿಪುಣ ಅಂಶಕಾಲಿಕ ಕೆಲಸದಾಳಿಗೆ ಕೆಲಸದಾಳಿಗೆ ಕೆಲಸದಾಳಿಗೆ ಕೆಲಸದಾಳಿಗೆ ಕೆಲಸದಾಳಿಗೆ 
ಕೆಲಸದಾಳುಗಳ ಸೇವೆಯನ್ನು 
ಪಡೆಯಲು ಮಂಜೂರಾತಿ. 
(ಸಾ.ವೆ.ಕೈ. ನಿಯಮ 7 ರ 
ಟಿಪ್ಪಣಿ-2 ಮತ್ತು 55(2) (0). 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಸಿ. ಶಾಮರಾವ್‌ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ 
(ಆರ್ಥಿಕ ನಿಯಮಗಳು, ಆಯವ್ಯಯ ಸಂಕಲನ ಮತ್ತು ಸಮಿತಿ ಶಾಖೆ) 


ಪಿ.ಆರ್‌. 1877 


